ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151. 


ಬೆಂಗಳೂರು, ಗುರುವಾರ, ಆಗಸ್ಟ್ ೪ , ೨೦೧೬ ( ಶ್ರಾವಣ ೧೩ , ಶಕ ವರ್ಷ ೧೯೩೮) 
Bengaluru , Thursday , August 4 , 2016 ( Shravana 13 , Shaka Varsha 1938 ) 


ಸಂಚಿಕೆ ೩೧ 
Issue 31 


ಭಾಗ ೧ 


Sub : 


Read: 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

FINANCE SECRETARIAT 
Revision of the rates of Dearness Allowance-reg. 

G . O . No. FD 23 SRP 2011 , dated: 15. 06. 2011. 
G. O . No . FD 07 SRP 2012, dated : 21 .04 . 2012 . 

G . O . No. FD 17 SRP 2012, dated : 14 . 05. 2012. 
4) G. 0 . No. FD 25 SRP 2012 , dated: 17 .10.2012. 

G. O . No . FD 09 SRP 2013 , dated : 08. 05 .2013 . 
G. O . No. FD 21 SRP 2013 , dated : 03.10.2013 . 
G . O . No. FD 5 SRP 2014, dated: 08.04. 2014, 

G. 0 . No. FD 17 SRP 2014, dated: 26 . 09 .2014. 
9) G.0 . No. FD 11 SRP 2015, dated: 24.04. 2015. 
10) G. 0 . No . FD 18 SRP 2015, dated : 30. 09 .2015 . 
11) Representation dated : 05 .04 .2016 of the President, Karnataka State Government Employees 

Association . 


GOVERNMENT ORDER No. FD 12 SRP 2016 , BENGALURU, DATED : 13th APRIL 2016 . 
Government are pleased to sanction increase in the rates of Dearness Allowance payable to the. State Government Employees 
in the Revised Pay Scales 2012 from the existing 32 .5 % to 36 % of Basic Pay with effect from 1st january 2016 . 
2 . These orders will apply to the full time Government Employees, Employees of Zilla Panchayats, Work Charged Employees on 
regular time scales of pay, full time Employees of Aided Educational Institutions and Universities who are on regular time scales of pay. 
3. For the purpose of grant of Dearness Allowance , the term Basic Pay means , pay drawn by a Government Employee in the scale of 
pay applicable to the post held by him and includes : 

a . Stagnation increment, if any, granted to him above the maximum of the scale of pay. 
b . Personal Pay, if any , granted to him under sub -rule ( 3) of Rule 7 of the Karnataka Civil Services 

(Revised Pay ) Rules, 2012 . 

C. Additional increment, if any , granted to him above the maximum of the Scale of pay . 
4 . Basic Pay shall not include any emoluments other than those specified above . 
5 . Government are also pleased to sanction increase in the rates of Dearness Allownace from the existing 32 . 5 % to 36 % of the Basic 
Pension /Family Pension with effect from 1st January 2016 to the State Government Pensioners/Family Pensioners and 
Pensioners/Family Pensioners of the Aided Educational Institutions whose Pensions/Family Pension is paid out of the consolidated 
Fund of the State . 


( ೬೯೭) 


೬೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 


ಭಾಗ ೧ 


6 . Government are also pleased to sanction increase in the rates of Dearness Allowance from the exisiting 32.5 % to 36 % of the Basic 
Pension /Family Pension with effect from 19 Janauary 2016 to the Pensioners/ Family Pensioners who were drawing pay in the 
UGC /AICTE /ICAR scales of pay . 
7. Separate orders will be issued in respect of Employees on UGC /AICTE / CAR /NJPC scales of pay and also in respect of NJPC 
Pensioners . 
8 . The increase in Dearness Allowance admissible under this order is payable in cash . 
9 . The payment on account of Dearness Allowance involving fractions of 50 paise and above shall be rounded off to the next rupee and 
fractions less than 50 paise shall be ignored . 
10 . The Dearness Allowance will be shown as a distinct element of remuneration and will not be treated as pay for any purpose. 

By Order and in the name of the Governor of Karnataka , 

NANJUNDAPPA, 
Joint Secretary to Government, 
Finance Department (Services- 2). 


ವಿಷಯ : 
ಓದಲಾಗಿದೆ : 


ಆರ್ಥಿಕ ಸಚಿವಾಲಯ 
ತುಟ್ಟಿಭತ್ಯೆಯ ದರಗಳ ಪರಿಷ್ಕರಣೆ 
1. ಸ. ಆ. ಸಂಖ್ಯೆ : ಎಫ್‌ಡಿ 23 ಎಸ್ ಆರ್‌ಪಿ 2011 , ದಿನಾಂಕ: 15. 06.2011. 
2. ಸ. ಆ. ಸಂಖ್ಯೆ: ಎಫ್‌ಡಿ 07 ಎಸ್‌ಆರ್‌ಪಿ 2012, ದಿನಾಂಕ: 21.04. 2012. 

ಸ. ಆ. ಸಂಖ್ಯೆ: ಎಫ್ಡಿ 17 ಎಸ್‌ಆರ್‌ಪಿ 2012 , ದಿನಾಂಕ: 14.05.2012. 
4. ಸ. ಆ. ಸಂಖ್ಯೆ : ಎಫ್‌ಡಿ 25 ಎಸ್ ಆರ್ ಪಿ 2012, ದಿನಾಂಕ: 17.10.2012 . 
5. ಸ. ಆ . ಸಂಖ್ಯೆ: ಎಫ್‌ಡಿ 09 ಎಸ್‌ಆರ್‌ಪಿ 2013, ದಿನಾಂಕ: 08.05 .2013 . 
6. ಸ. ಆ. ಸಂಖ್ಯೆ: ಎಫ್ಡಿ 21 ಎಸ್‌ಆರ್‌ಪಿ 2013 , ದಿನಾಂಕ: 03.10.2013. 
7. ಸ. ಆ. ಸಂಖ್ಯೆ: ಎಫ್ಡಿ 05 ಎಸ್ ಆರ್ ಪಿ 2014, ದಿನಾಂಕ: 08 .04 .2014 . 
8. ಸ.ಆ. ಸಂಖ್ಯೆ : ಎಫ್ಡಿ 17 ಎಸ್‌ಆರ್‌ಪಿ 2014, ದಿನಾಂಕ: 26.09.2014. 
9, ಸ. ಆ. ಸಂಖ್ಯೆ: ಎಫ್ಡಿ 11 ಎಸ್ ಆರ್ ಪಿ 2015 , ದಿನಾಂಕ: 24. 04.2015. 
10. ಸ. ಆ. ಸಂಖ್ಯೆ: ಎಫ್ಡಿ 18 ಎಸ್‌ಆರ್‌ಪಿ 2015 , ದಿನಾಂಕ: 30.09 .2015. 
11. ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವರ ಪತ್ರ ದಿನಾಂಕ: 05.04.2016. 


ಸರ್ಕಾರಿ ಆದೇಶ ಸಂಖ್ಯೆ: ಎಫ್ಡಿ 12 ಎಸ್‌ಆರ್‌ಪಿ 2016 , ಬೆಂಗಳೂರು, ದಿನಾಂಕ: 13ನೇ ಏಪ್ರಿಲ್ 2016 
ರಾಜ್ಯ ಸರ್ಕಾರಿ ನೌಕರರುಗಳಿಗೆ 2012ರ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ 1ನೇ ಜನವರಿ 2016 ರಿಂದ ಜಾರಿಗೆ ಬರುವಂತೆ ತುಟ್ಟಿ ಭತ್ಯೆಯ ದರವನ್ನು 
ಮೂಲ ವೇತನದ ಶೇಕಡ 32.5 ರಿಂದ ಶೇಕಡ 36ಕ್ಕೆ ಹೆಚ್ಚಿಸಿ ಮಂಜೂರು ಮಾಡಲು ಸರ್ಕಾರವು ಹರ್ಷಿಸುತ್ತದೆ. 
2. ಸರ್ಕಾರದ ಮತ್ತು ಜಿಲ್ಲಾ ಪಂಚಾಯತ್‌ಗಳ ಪೂರ್ಣಾವಧಿ ನೌಕರರಿಗೆ, ಕಾಲಿಕ ವೇತನ ಶ್ರೇಣಿಗಳಲ್ಲಿರುವ ಪೂರ್ಣಾವಧಿ ವರ್ಕ್‌ಚಾರ್ಜ್ ನೌಕರರಿಗೆ 
ಹಾಗೂ ಸರ್ಕಾರದಿಂದ ಸಹಾಯನುದಾನ ಪಡೆಯುತ್ತಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕಾಲಿಕ ವೇತನ ಶ್ರೇಣಿಗಳಲ್ಲಿರುವ 
ಪೂರ್ಣಾವಧಿ ನೌಕರರುಗಳಿಗೆ ಈ ಆದೇಶ ಅನ್ವಯಿಸುತ್ತದೆ. 
3. ತುಟ್ಟಿಭತ್ಯೆಯ ಉದ್ದೇಶಕ್ಕಾಗಿ “ಮೂಲ ವೇತನ ” ಎಂದರೆ ಸರ್ಕಾರಿ ನೌಕರನು ಧಾರಣ ಮಾಡಿರುವ ಹುದ್ದೆಗೆ ಅನ್ವಯವಾಗುವ ವೇತನ ಶ್ರೇಣಿಯಲ್ಲಿ 
ಪಡೆಯುತ್ತಿರುವ ವೇತನ ಮತ್ತು ಅದರಲ್ಲಿ, 

( ಅ) ವೇತನ ಶ್ರೇಣಿಯ ಗರಿಷಕ್ಕಿಂತ ಹೆಚ್ಚಾಗಿ ಅವನಿಗೆ ಸ್ಥಗಿತ ವೇತನ ಬಡ್ತಿಯನ್ನು ನೀಡಲಾಗಿದ್ದರೆ, ಆ ಸ್ಥಗಿತ ವೇತನ ಬಡ್ತಿ. 
( ಆ) 2012ರ ಕರ್ನಾಟಕ ನಾಗರಿಕ ಸೇವಾ ( ಪರಿಷ್ಕೃತ ವೇತನ) ನಿಯಮಗಳ 7ನೇ ನಿಯಮದ (3) ನೇ ಉಪನಿಯಮದ ಮೇರೆಗೆ 

ಅವನಿಗೆ ನೀಡಲಾದ ವೈಯಕ್ತಿಕ ವೇತನ ಯಾವುದಾದರೂ ಇದ್ದರೆ, ಆ ವೈಯಕ್ತಿಕ ವೇತನ. 
( ಇ ) ವೇತನ ಶ್ರೇಣಿಯ ಗರಿಷಕ್ಕಿಂತ ಹೆಚ್ಚಾಗಿ ಅವನಿಗೆ ಮಂಜೂರು ಮಾಡಲಾಗಿರುವ ಹೆಚ್ಚುವರಿ ವೇತನ ಬಡ್ತಿ ಯಾವುದಾದರೂ 

ಇದ್ದಲ್ಲಿ , ಅವುಗಳು ಸೇರುತ್ತವೆ. 
4. ಮೂಲ ವೇತನಕ್ಕೆ ಮೇಲೆಸೂಚಿಸಿರುವುದನ್ನು ಹೊರತುಪಡಿಸಿ ಇತರೆ ಯಾವದೇ ಉಪಲಬ್ದಗಳನ್ನು ಸೇರಿಸತಕ್ಕದ್ದಲ್ಲ. 
5 . ರಾಜ್ಯ ಸರ್ಕಾರದ ನಿವೃತ್ತಿ ವೇತನದಾರರು /ಕುಟುಂಬ ನಿವೃತ್ತಿ ವೇತನದಾರರಿಗೆ ಮತ್ತು ರಾಜ್ಯದ ಸಂಚಿತ ನಿಧಿಯಿಂದ ನಿವೃತ್ತಿ ವೇತನ ಮತ್ತು ಕುಟುಂಬ 
ನಿವೃತ್ತಿ ವೇತನವನ್ನು ಪಡೆಯುತ್ತಿರುವಂತಹ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನಿವೃತ್ತಿ ವೇತನದಾರರು /ಕುಟುಂಬ ನಿವೃತ್ತಿ ವೇತನದಾರರಿಗೆ ಹಾಲಿ ಲಭ್ಯವಿರುವ 
ತುಟ್ಟಿ ಭತ್ಯೆಯ ದರವನ್ನು ಮೂಲ ನಿವೃತ್ತಿ ವೇತನ/ಕುಟುಂಬ ನಿವೃತ್ತಿ ವೇತನದ ಶೇಕಡ 32.5 ರಿಂದ ಶೇಕಡ 36ಕ್ಕೆ ಹೆಚ್ಚಿಸಿ ದಿನಾಂಕ 1ನೇ ಜನವರಿ 2016 
ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಲು ಸಹ ಸರ್ಕಾರವು ಹರ್ಷಿಸುತ್ತದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪, ೨೦೧೬ 


೬೯೯ 


6. ಯುಜಿಸಿ /ಎಐಸಿಟಿಇ /ಐಸಿಎಆರ್‌ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿದ್ದ ಪಿಂಚಣಿದಾರರು /ಕುಟುಂಬ ಪಿಂಚಣಿದಾರರಿಗೆ ಹಾಲಿ ಲಭ್ಯವಿರುವ 
ತುಟ್ಟಿಭತ್ಯೆಯ ದರವನ್ನು ಮೂಲ ನಿವೃತ್ತಿ ವೇತನ /ಕುಟುಂಬ ನಿವೃತ್ತಿ ವೇತನದ ಶೇಕಡ 32.5 ರಿಂದ ಶೇಕಡ 36ಕ್ಕೆ ಹೆಚ್ಚಿಸಿ ದಿನಾಂಕ 1ನೇ ಜನವರಿ 2016 ರಿಂದ 
ಜಾರಿಗೆ ಬರುವಂತೆ ಮಂಜೂರು ಮಾಡಲು ಸಹ ಸರ್ಕಾರವು ಹರ್ಷಿಸುತ್ತದೆ. 
7. ಯುಜಿಸಿ /ಎಐಸಿಟಿಇ / ಐಸಿಎಆರ್ /ಎನ್‌ಜೆಪಿಸಿ ವೇತನ ಶ್ರೇಣಿಗಳಲ್ಲಿ ವೇತನ ಪಡೆಯುತ್ತಿರುವ ನೌಕರರಿಗೆ ಮತ್ತು ಎನ್‌ಜೆಪಿಸಿ ಪಿಂಚಣಿದಾರರಿಗೆ 
ಸಂಬಂಧಿಸಿದಂತೆ ಪ್ರತ್ಯೇಕ ಆದೇಶಗಳನ್ನು ಹೊರಡಿಸಲಾಗುವುದು. 
8. ಈ ಆದೇಶದ ಮೇರೆಗೆ ಲಭ್ಯವಿರುವ ತುಟ್ಟಿಭತ್ಯೆಯನ್ನು ನಗದಾಗಿ ಪಾವತಿ ಮಾಡಲಾಗುವುದು. 
9. ತುಟ್ಟಿಭತ್ಯೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ ಐವತ್ತು ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ ರೂಪಾಯಿಗೆ 
ಪೂರ್ಣಗೊಳಿಸತಕ್ಕದ್ದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು. 
10. ತುಟ್ಟಿಭತ್ಯೆಯನ್ನು ಸಂಭಾವನೆಯ ವಿಶಿಷ್ಟ ಅಂಶವಾಗಿ ತೋರಿಸುವುದು ಮತ್ತು ಯಾವುದೇ ಉದ್ದೇಶಕ್ಕಾಗಿ ಇದನ್ನು ವೇತನ ಎಂದು 
ಪರಿಗಣಿಸಲಾಗುವುದಿಲ್ಲ. 
PR 328 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC . 50 

ನಂಜುಂಡಪ್ಪ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ (ಸೇವೆಗಳು - 2). 


ಕಂದಾಯ ಸಚಿವಾಲಯ 
ವಿಷಯ : ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಗೆ ಅಗತ್ಯವಿರುವ ಭೂದಾಖಲೆಗಳ ಸಹಾಯಕ 

ನಿರ್ದೇಶಕರು ( ಕಾ .ನಿ.) ಹುದ್ದೆಗಳ ಸೃಜನೆ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಇವರ ಪತ್ರದ ಸಂಖ್ಯೆ : 

SSLR/ EST/ MISC/ MIS -114/14-15, ದಿನಾಂಕ: 19. 01. 2015 ಮತ್ತು 05.06.2015 . 


ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಆಯುಕ್ತರು , ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಇವರು ಭೂಮಾಪನ 
ಇಲಾಖೆಯಲ್ಲಿನ ಮೂಲದಾಖಲೆಗಳನ್ನು ರಾಜ್ಯದಲ್ಲಿನ ಉಪವಿಭಾಗ ಮಟ್ಟದಲ್ಲಿ ಭೂಮಾಪನ ಕಛೇರಿಯನ್ನು ತೆರೆದು, ಉಪವಿಭಾಗಧಿಕಾರಿಗಳ ವ್ಯಾಪ್ತಿಗೆ 
ಒಳಪಡುವ ತಾಲ್ಲೂಕುವಾರು ದಾಖಲೆಗಳ ನಿರ್ವಹಣೆಯನ್ನು ಕೈಗೊಳ್ಳಲಾಗಿತ್ತು. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 20 ಎಸ್. ಎಸ್ . ಟಿ . 94 ದಿನಾಂಕ: 
12.08.1997 ರಲ್ಲಿ ಉಪವಿಭಾಗದ ಕೇಂದ್ರಸ್ಥಾನದಲ್ಲಿರುವ ಕಛೇರಿಗೆ ದೂರದ ಗ್ರಾಮಾಂತರ ಪ್ರದೇಶದಿಂದ ಸಾರ್ವಜನಿಕರು ಬರುವುದು ಕಷ್ಟವಾಗುವುದೆಂದು 
ಪ್ರತಿ ತಾಲ್ಲೂಕು ಮಟ್ಟಕ್ಕೆ ಪ್ರತ್ಯೇಕ ಭೂಮಾಪನ ಕಛೇರಿಯನ್ನು ಸ್ಥಾಪಿಸಿ , ಸರ್ಕಾರ ಆದೇಶ ಸಂಖ್ಯೆ: ಕಂಇ 20 ಭೂದಾಸ 2002 ದಿನಾಂಕ 21.05 .2005 ರಲ್ಲಿ 
ತಹಶೀಲ್ದಾರ್ ರವರನ್ನು ಸದರಿ ಕಛೇರಿಯ ಮೇಲ್ವಿಚಾರಕರನ್ನಾಗಿ ನೇಮಿಸಲಾಗಿತ್ತು. ತಹಶೀಲ್ದಾರ್ ರವರು ತಾಲ್ಲೂಕು ದಂಡನಾಧಿಕಾರಿಯಾಗಿದ್ದು , ಇವರು 
ಮೂಲತ : ಆಡಳಿತಾತ್ಮಕ ಅಧಿಕಾರಿಯಾಗಿದ್ದು, ಗ್ರಾಮ ಸಭೆ , ಚುನಾವಣೆ, ಕಂದಾಯ ಅದಾಲತ್‌, ನ್ಯಾಯಾಲಯ ಪ್ರಕರಣಗಳು ಹಾಗೂ ಸರ್ಕಾರದಿಂದ 
ವಹಿಸಲಾದ ಅತಿ ಜವಾಬ್ದಾರಿಯುತ ಕೆಲಸಗಳಿಂದಾಗಿ ಭೂಮಾಪನ ಇಲಾಖೆಗೆ ಸಂಬಂಧಿಸಿದಂತಹ ಕಾರ್ಯಗಳಲ್ಲಿ ನಿರೀಕ್ಷಿತ ಪ್ರಗತಿ ಸಾಧಿಸಲು 
ವಿಫಲರಾದುದರಿಂದ, ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 77 ಭೂದಾಸ 2011 ದಿನಾಂಕ: 20 .12.2012 ರಲ್ಲಿ ಕಾರ್ಯವಿಲೀನದ ಪೂರ್ವದಲ್ಲಿದ್ದಂತೆ 
ಹಾಗೂ ಕರ್ನಾಟಕ ಭೂಕಂದಾಯ ಅಧಿನಿಯಮದಲ್ಲಿ ಅಧಿಕಾರ ಪ್ರತ್ಯಾಯೋಜಿಸಿದಂತೆ , ಭೂದಾಖಲೆಗಳ ಸಹಾಯಕ ನಿರ್ದೇಶಕರು( ಕಾ . ನಿ) ರವರಿಗೆ ಮರಳಿ 
ಭೂಮಾಪನ ಇಲಾಖೆಯ ಮೇಲ್ವಿಚಾರಣೆಯನ್ನು ನೀಡಲಾಗಿದೆ. 

ಮುಂದುವರಿದು, ಭೂಮಾಪನ ಇಲಾಖೆಯು 2001ರ ಜನಗಣತಿಯಂತೆ ಎಲ್ಲಾ ಲಂಬಾಣಿ ತಾಂಡಾಗಳನ್ನು ಗುರ್ತಿಸಿ, ಕಂದಾಯ ಗ್ರಾಮಗಳನ್ನಾಗಿ 
ಪರಿವರ್ತಿಸುವ ಕಾರ್ಯವನ್ನು ರಾಜ್ಯದಾದ್ಯಂತ ಅನುಷ್ಠಾನಗೊಳಿಸುವಲ್ಲಿ ಯಶಸ್ವಿಯಾಗಬೇಕಿದ್ದು , ಈ ಎಲ್ಲಾ ಯೋಜನಾ ಕಾರ್ಯಗಳನ್ನು ರಾಜ್ಯಾದ್ಯಂತ 
ಅನುಷ್ಠಾನಗೊಳಿಸಲು/ ಪ್ರಾರಂಭಿಸಲು ತಾಂತ್ರಿಕ ವಿಷಯದಲ್ಲಿ ಅದರಲ್ಲೂ ಭೂಮಾಪನ ವಿಷಯವಾಗಿ ಅತಿ ಹೆಚ್ಚು ನೈಪುಣ್ಯತೆ ಹೊಂದಿದಂತಹ ಅಧಿಕಾರಿ 
ವೃಂದದ ಅವಶ್ಯಕತೆ ಅತಿ ಹೆಚ್ಚಾಗಿರುವುದರಿಂದ, ಉಪವಿಭಾಗ ಮಟ್ಟದಲ್ಲಿರುವ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು( ಕಾ. ನಿ) ಹುದ್ದೆಗಳನ್ನು ಪ್ರತಿ 
ತಾಲ್ಲೂಕು ಮಟ್ಟದ ಭೂಮಾಪನ ಕಛೇರಿಗೆ ಬಹುಮುಖ್ಯವಾಗಿದೆ. ಪ್ರತಿ ತಾಲ್ಲೂಕು ಭೂಮಾಪನ ಶಾಖೆಗೆ ಭೂದಾಖಲೆಗಳ ಸಹಾಯಕ ನಿರ್ದೇಶಕರು( ಕಾ .ನಿ ) 
ಹುದ್ದೆಗಳನ್ನು ನೀಡಲು 176 ಹುದ್ದೆಗಳ ಅಗತ್ಯತೆ ಇರುತ್ತದೆಂದು ತಿಳಿಸಿರುತ್ತಾರೆ ಹಾಗೂ ಭೂಮಾಪನ ಇಲಾಖೆಗೆ ಮಂಜೂರಾಗಿರುವ 66 ಹುದ್ದೆಗಳ ಪೈಕಿ 14 
ಹುದ್ದೆಗಳು ಕೇಂದ್ರ ಕಛೇರಿ ನಗರಮಾಪನ ಮತ್ತು ತರಬೇತಿ ಸಂಸ್ಥೆಗಳಲ್ಲಿದ್ದು , ಉಳಿದ 51 ಹುದ್ದೆಗಳು ಉಪವಿಭಾಗಾಧಿಕಾರಿಗಳ ಕಛೇರಿಯಲ್ಲಿದ್ದು, ಈ 
ಹುದ್ದೆಗಳನ್ನು ಆಯಾ ಕೇಂದ್ರಸ್ಥಾನದ ತಾಲ್ಲೂಕು ಭೂಮಾಪನ ಕಛೇರಿಗೆ ಸ್ಥಳಾಂತರಿಸುವುದಲ್ಲದೆ, ಸಾರ್ವಜನಿಕ ಮತ್ತು ಇಲಾಖಾ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ಹೆಚ್ಚುವರಿಯಾಗಿ ಅಗತ್ಯವಿರುವ 125 ಭೂದಾಖಲೆಗಳ ಸಹಾಯಕ ನಿರ್ದೇಶಕರು( ಕಾ.ನಿ) ಹುದ್ದೆಗಳನ್ನು ವೇತನ ಶ್ರೇಣಿ ಕೆ. 21600 -600 
24600 -700 -28800 - 800 - 33600 - 900 -39000 -1050 - 40050 ರಲ್ಲಿ ಹೊಸದಾಗಿ ಸೃಜನೆ ಮಾಡಿ ಭರ್ತಿ ಮಾಡಲು ಆದೇಶ ಹೊರಡಿಸುವಂತೆ 
ಕೋರಿರುತ್ತಾರೆ. 

ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆ ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಗಿನಂತೆ 
ಆದೇಶಿಸಿದೆ. 


೭೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಆಗಸ್ಟ್ ೪ , ೨೦೧೬ 

ಭಾಗ ೧ 
ಸರ್ಕಾರದ ಆದೇಶ ಸಂಖ್ಯೆ : ಕಂಇ 07 ಭೂದಾಸೇ (1) 2015, ಬೆಂಗಳೂರು, ದಿನಾಂಕ: 26.03. 2016. 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಖಾಲಿ ಇರುವ 
19 ಸಹಾಯಕ ನಿರ್ದೇಶಕರು ( ಆಡಳಿತ), 38 ಅಧೀಕ್ಷಕರು ( ಕಾ . ನಿ ) ಮತ್ತು 68 ತಪಾಸಕರ ವೃಂದದ ಹುದ್ದೆಗಳನ್ನು ರದ್ದುಗೊಳಿಸಿದೆ. ಭೂಮಾಪನ ಕಂದಾಯ 
ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಗೆ ಅಗತ್ಯವಿರುವ 125 ಸಹಾಯಕ ನಿರ್ದೇಶಕರು( ಕಾ .ನಿ ) ಹುದ್ದೆಗಳನ್ನು ವೇತನ ಶ್ರೇಣಿ 21600 - 600 - 24600 
700 - 28800 - 800 - 33600- 900 - 39000 -1050 - 40050 ರಲ್ಲಿ ಸೃಜಿಸಲಾಗಿದೆ ಹಾಗೂ ಇಲಾಖೆಯಲ್ಲಿ ಹಾಲಿ ಇರುವ 66 ಭೂದಾಖಲೆಗಳ ಸಹಾಯಕ 
ನಿರ್ದೇಶಕರು ( ಕಾ . ನಿ) ವೃಂದದ ಹುದ್ದೆಗಳೊಂದಿಗೆ ಹೊಸದಾಗಿ ಸೃಜನೆಯಾದ 125 ಹುದ್ದೆಗಳನ್ನು ಇಲಾಖೆಯಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಮರುಹಂಚಿಕೆ 
ಮಾಡಿ ಸರ್ಕಾರದ ಅನುಮೋದನೆ ಪಡೆಯಲು ಸೂಚಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ದಿನಾಂಕ: 30.12.2015 ರ ಟಿಪ್ಪಣಿ ಸಂಖ್ಯೆ: ಆಇ 621 ವೆಚ್ಚ 7/2015 ರಲ್ಲಿ ನೀಡಿರುವ ಸಹಮತಿಯಂತೆ 
ಹೊರಡಿಸಿದೆ. 
PR 329 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
SC, 100 

ಸಿ. ಪುಟ್ಟನಂಜಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ.(ಭೂಮಾಪನ) 


Sub : 


FOREST, ECOLOGY AND ENVIRONMENT SECRETARIAT 
Diversion of 0.74 ha . of forest land in Sy.No . 68 & 185 of Bhandarvi village near B .Hanumapura Village , 
Molakalmuru Taluk , Chitradurga District Bhandarvi Reserve Forest for Construction of perculation Tank in 
Favour of Executive Engineer , Minor Irrigation Division , Chitradurga. 


Read : 


1) 


Letter No.A5(4 )GFL .CR . 16 /2013 -14 , dated :02 .01.2016 . of the Principle Chief Conservator of Forests, 
Bengaluru. 
Government of India letter No. F. No .11- 9/98- FC , dated : 21 -11- 2005 , 27 -12-2007 , 08 -04 -2009 and 
13- 02-2014, 


2) 


PREAMBLE : 

The Principal Chief Conservator of Forests (Head of Forest Force ), Bengaluru vide letter dated: 02 .01.2016 read at above has 
submitted the proposal to obtain the approval under Section 2 of the Forest (Conservation ) Act, 1980 for diversion of 0 .74 ha . of forest 
land in Sy. No .68 & 185 of Bhandarvi Village near B. Hanumapura Village, Molakalmuru Taluk, Chitradurga District Bhandarvi Reserve 
Forest for construction of Perculation Tank in favour of Executive Engineer, Minor Irrigation Division , Chitradurga . 

This proposal has been examined as per the general approval of Government of India, vide its guidelines dated : 21- 11 -2005 , 
26 /27 - 12- 2007 , 08 -04 -2009 and 13 -02 -2014 and it has been decided to accord sanction for diversion of 0 .74 ha, of forest land under 
the Forest ( Conservation ) Act, 1980 and hence the order. 
The proposalhas been examined in detail and hence the order . 

GOVERNMENT ORDER No. FEE 01 FLL 2016 , BENGALURU , DATED : 02/04/2016 . 
In the circumstances explained in the preamble above and in accordance with the general approval given by Government of 
India in their guidelines dated : 21- 11- 2005 , 26 /27 -12 -2007, 08 -04 - 2009 and 13 -02 -2014, Government are pleased to accord approval 
under Forest (Conservation ) Act, 1980 for diversion of 0 .74 ha. of forest land in Sy .No.68 & 185 of Bhandarvi Village near 
B .Hanumapura Village , Molakalmuru Taluk , Chitradurga District Bhandarvi Reserve Forest for construction of Percolation Tank in favour 
of Executive Engineer, Minor Irrigation Division , Chitradurga and subject to the following conditions: 

1. The legal status of forest land shall-remain unchanged . 
2 . 

The lease tenure is for a period of 20 (Twenty ) years . 
Production of requisite Certificate issued by the Deputy Commissioner, Chitradurga District as per the guidelines 
issued by Ministry of Environment and Forest, New Delhi vide letter NO . 11- 9/1198 - FC (Pt) dated 03-08 - 2009 & 
05 -07 - 2013 in Form - 1/11 for compliance under Recognition of Forests Rights ( RoFR ) Act 2006 . 
The Karnataka Forest Act, 1963 and Rules, 1969 and other relevant Acts & Rules will be applicable for any violation . 
The user agency has to pay the Net Present Value (NPV) of forest land diverted under this proposal as per conditions 
stipulated by Government of India, Ministry of Environment and Forests, New Delhi vide letter NO . 11- 9/98- FC , dated : 
13-02 -2014 and orders dated 28 -03- 2008 and 9-5- 2008 of the Hon ble Supreme Court of India. 
The lessee has to pay the lease rent as fixed by the Government at the time of sanction and as per any subsequent 
revised rates in this regard . 
The leased out area shall be used for the purpose for which it is granted . In case the land is not used for the stipulated 
purpose within one year or used for the purpose not stipulated or when it is no longer needed for the stipulated 
purpose , the area shall be forfeited to the Forest Department under Section 82 of Karnataka Forest Act, 1963. The 


ಭಾಗ ೧ 


200 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 
concerned Chief Conservator of Forests/Deputy Conservator of Forests is authorized to take necessary action in this 
regard . 


11. 


17 . 


No residential buildings shall be permitted in the proposed area . 
Demarcation of the lease area will be done on ground by the User Agency at their cost by using 4 feet high RCC 
pillars with serial numbers , forward and back bearings, latitude and longitude and distance from pillar to pillar. Till the 
approach road is constructed , the Lessee shall establish cairns (60 cm high ) with available stones and indicate 
forward and backward bearings as well as latitude and longitude on these cairns. These cairns shall be replaced soon 
after the construction of approach road as per the approved project plan . In any case , the work of fixing of the RCC 
pillars shall be completed within 30 days after the completion of approach road - as per the directions and supervision 

of the concerned officer of Karnataka forest Department. 
10 . The lessee shall pay compensation to the workmen employed by them for any injury , death , disability , etc., caused or 

occurred during the time of execution of work under the relevant laws. The lessee is solely responsible for any 
omissions and commissions of their workmen and that the Forest Department is in no , way responsible for such 
omissions and commissions. 
The lease deed is liable for cancellation if found that itwas grossly inequitable or was made under a mistake of fact or 

owing to misrepresentation or fraud or that there was irregularity in the procedure . 
12. The Forest land shall not be used by the lessee for any other purpose other than that specified in the project. 
13. The lessee shall not sub lease ,mortgage and hypothecate the Forest area. 
14 . The lessee shall ensure that there shall be no damage or threat to the existing wildilife . 
15 . The lessee shallmaintain the leased land in a clean and tidy condition to the satisfaction of the lessor and shall also 

maintain the structures, if any erected thereon , as per the approved project, in a good condition to the satisfaction of 

the lessor. 
16 . The land and the building (s) constructed on the leased land shall not be used for political meetings or any other 

purpose for which the land is not leased . 
The lessee shall be liable to pay the Government for the amount of all damages which , at any time previous to the 
date of expiry or termination of this agreement or such earlier date as the Deputy Conservator of Forests , may order in 
writing fix in this behalf , may be caused to any forest/forest produce belonging to the Government within the area 
under lease by illicit cutting , by fire or by cattle grazing or by hunting or any other illegal activities. Failure to pay the 
said amount of damage as assessed by the Deputy Conservator of Forests , shall make the lessee Liable to pay to 
Government a penalty (as per existing Rules & Regulations) in addition to the amount of damage and that the said 
amount shall be recoverable from the lessee under Sections 109 and 112 of the Karnataka Forest Act, 1963 as an 
area of land revenue or under any other lay according to which it could be recovered . 
In the event of the Lessee committing breach of any terms and conditions of this Agreement, the Lessor shall be 

entitled to take necessary penal action against the Lessee. 
19. The Government reserves the right to cancel the lease, or the Chief Conservator of Forests , Ballari Circle , Ballari, as 

per the provisions of Section -82 of Karnataka Forest Act , 1963 will forefeit the lease , if the LESSEE does not fulfil any 
of the conditions of this agreement or conditions stipulated by the Government while according sanction to the 
aforesaid forest diversion . In the event of such cancellation , the LESSEE shall not claim any compensation or 

damages from the Government. 
20 . The User Agency has to abide by all the terms and conditions as laid down in the guidelines issued by Government of 

India, Ministry of Environment and Forests & Government of Karnataka time to time. 
The user agency shall abide by all the conditions imposed upon by the Government of India , the Government of 

Karnataka and the Principal Chief Conservator of Forests.(Head of Forest Force ). 
22 . The lessee shall pay lease rent as decided by Karnataka Forest Department . 
23. The lessee shall produce revised clearance for storing explosive magazine as per existing Indian Arms Act and 

Explosives Act, 1884 other relevant acts in vogue . 
PR . 330 

By Order and in the name of the Governor of Karnataka , 
S . C . 100 

L .SHARADA , 
Under Secretary to Government, 
Forest, Ecology and Environment Department. 


18 . 


೭೦೨ 


ವಿಷಯ : 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 

ಭಾಗ ೧ 
ಕಂದಾಯ ಸಚಿವಾಲಯ 
ರಾಜ್ಯದಲ್ಲಿರುವ ಲಂಬಾಣಿ ತಾಂಡಾ ಮತ್ತಿತರ ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ 
ಪರಿವರ್ತಿಸಲು ಕಂದಾಯ ಇಲಾಖೆಯಲ್ಲಿ ರಚಿಸಿರುವ ವಿಶೇಷಾಧಿಕಾರಿ, ವಿಶೇಷ ಕೋಶ, ಕಂದಾಯ ಗ್ರಾಮಗಳ ರಚನೆ 
ಇವರ ಕಛೇರಿಗೆ ಹಣ ತೆಗೆಯುವ ಮತ್ತು ಬಟವಾಡೆ ಅಧಿಕಾರಿಯನ್ನು ನೇಮಿಸುವ ಬಗ್ಗೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 116 ಭೂದಾಪು 2014 , ದಿನಾಂಕ: 03 - 09 - 2015 ಮತ್ತು 23 - 12 - 2015. 


ಉಲ್ಲೇಖ : 


ಪ್ರಸ್ತಾವನೆ: 

ರಾಜ್ಯದಲ್ಲಿರುವ ಲಂಬಾಣಿ ತಾಂಡಾ ಮತ್ತಿತರ ದಾಖಲೆ ರಹಿತ ಜನವಸತಿ ಪ್ರದೇಶಗಳನ್ನು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತಿಸಲು ಕಂದಾಯ 
ಇಲಾಖೆಯಲ್ಲಿ ಹೊಸದಾಗಿ ಸೃಜಿಸಲಾದ ವಿಶೇಷ ಕೋಶಕ್ಕೆ ಉಲ್ಲೇಖಿತ ಸರ್ಕಾರಿ ಆದೇಶಗಳಡಿ ವಿಶೇಷಾಧಿಕಾರಿಗಳು ಕೆ. ಎ. ಎಸ್ ( ಹಿರಿಯ ಶ್ರೇಣಿ) ಮತ್ತು 
ವಿವಿಧ ಹುದ್ದೆಗಳನ್ನು ಸೃಜಿಸಿ ಆದೇಶ ಹೊರಡಿಸಲಾಗಿದೆ. 

ಈಗಾಗಲೇ ವಿಶೇಷಾಧಿಕಾರಿಗಳು , ವಿಶೇಷ ಕೋಶ, ಕಂದಾಯ ಗ್ರಾಮಗಳ ರಚನೆ, ಕಂದಾಯ ಇಲಾಖೆ ಇವರ ಕಛೇರಿಯು ಕಂದಾಯ 
ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೇತನ ಮತ್ತಿತರ ವೆಚ್ಚಗಳನ್ನು ಭರಿಸಲು 

2029 - 00 - 102 - 1 - 05 ನ್ನು ನೀಡಲಾಗಿದೆ. ಅದರಂತೆ ಅಧಿಕಾರಿ/ ನೌಕರರ ವೇತನ ಹಾಗೂ ಕಛೇರಿಗೆ ಅಗತ್ಯವಿರುವ 
ಇನ್ನಿತರೆ ವೆಚ್ಚಗಳನ್ನು ಭರಿಸಲು ಹಣ ತೆಗೆಯುವ ಮತ್ತು ಬಟವಾಡೆ ಅಧಿಕಾರಿಯನ್ನು ನೇಮಿಸಬೇಕಾಗಿರುತ್ತದೆ. ಅಂತೆಯೇ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 116 ಭೂದಾಪು 2014 , ಬೆಂಗಳೂರು, ದಿನಾಂಕ: 11 - 04 - 2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ ಹೊಸದಾಗಿ ಸೃಜನೆಯಾದ ವಿಶೇಷಾಧಿಕಾರಿಗಳು, ವಿಶೇಷ ಕೋಶ, ಕಂದಾಯ ಗ್ರಾಮಗಳ ರಚನೆ, 
ಕಂದಾಯ ಇಲಾಖೆ ಇವರ ಕಛೇರಿಯಲ್ಲಿನ ಅಧಿಕಾರಿ /ನೌಕರರ ವೇತನ ಹಾಗೂ ಕಛೇರಿಗೆ ಅಗತ್ಯವಿರುವ ಇನ್ನಿತರೆ ವೆಚ್ಚಗಳನ್ನು ಭರಿಸಲು ತಹಶೀಲ್ದಾರ್ 
ಗ್ರೇಡ್ -2 ವಿಶೇಷ ಅಧಿಕಾರಿಗಳ ಕಛೇರಿ, ವಿಶೇಷಕೋಶ, ಕಂದಾಯ ಗ್ರಾಮಗಳ ರಚನೆ , ಕಂದಾಯ ಇಲಾಖೆ ಇವರನ್ನು ಲೆಕ್ಕ ಶೀರ್ಷಿಕೆ 2029 - 00 - 102 
1 - 05 ರಡಿಯಲ್ಲಿ ಕರ್ನಾಟಕ ಆರ್ಥಿಕ ಸಂಹಿತೆ, ಅನುಚ್ಛೇದ 17( ಸಿ), 49 ಮತ್ತು 50 ರನ್ವಯ ಮಹಾಲೇಖಾಪಾಲರ ಪ್ರಾಧಿಕಾರ ಪಡೆಯುವ ಷರತ್ತಿನ ಮೇಲೆ 
ಹಣ ಸೆಳೆಯುವ ಮತ್ತು ಬಟವಾಡೆ ಮಾಡುವ ಅಧಿಕಾರಿಯನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿದೆ. 
PR. 331 . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
Sc . 25 

ಸಿ. ಪುಟ್ಟನಂಜಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ.(ಭೂಮಾಪನ) 

ಸಹಕಾರ ಸಚಿವಾಲಯ 
ವಿಷಯ : ಪಿಕಾರ್ಡ್ ಬ್ಯಾಂಕುಗಳು , ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಗಳು ಮತ್ತು ವ್ಯವಸಾಯ 

ಸೇವಾ ಸಹಕಾರ ಸಂಘಗಳಿಗೆ ಹೊಸ ಕಟ್ಟಡ ನಿರ್ಮಾಣ/ ಹಳೆಯ ಕಟ್ಟಡಗಳ ದುರಸ್ತಿಗಾಗಿ ಅನುದಾನ ಬಿಡುಗಡೆ 

ಮಾಡಲು ಆಡಳಿತಾತ್ಮಕ ಅನುಮೋದನೆ ನೀಡುವ ಕುರಿತು . 
ಓದಲಾಗಿದೆ : 1) ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಆರ್‌ಸಿಎಸ್ /ಬಿಯುಡಿ/ 62 /15 -15 , ದಿನಾಂಕ: 13- 11 - 2015. 

2) ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಆಇ 375 ವೆಚ್ಚ- 2/2015 , ದಿನಾಂಕ: 27 - 01 -2016. 

3) ಆರ್ಥಿಕ ಇಲಾಖೆ ಟಿಪ್ಪಣಿ ಸಂಖ್ಯೆ : ಆಇ 74 ವೆಚ್ಚ-2/ 2016, ದಿನಾಂಕ: 30 -03-2016. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಪಿಕಾರ್ಡ್ ಬ್ಯಾಂಕುಗಳು , ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘಗಳು ಮತ್ತು ವ್ಯವಸಾಯ 
ಸೇವಾ ಸಹಕಾರ ಸಂಘಗಳ ಕಟ್ಟಡ ನಿರ್ಮಾಣ ಹಾಗೂ ದುರಸ್ತಿಗಾಗಿ 2015 - 16ನೇ ಸಾಲಿನ ಆಯವ್ಯಯದಲ್ಲಿ ಅನುದಾನದ ಅವಕಾಶ ಕಲ್ಪಿಸಿರುವುದಿಲ್ಲ 
ಹಾಗಾಗಿ 2015 -16ನೇ ಸಾಲಿನಲ್ಲಿ ರೂ . 20.00 ಕೋಟಿಗಳ ಅವಕಾಶವನ್ನು ಪುನರ್ವಿನಿಯೋಗದ ಮುಖಾಂತರ ಒದಗಿಸಲು ಕೋರಿ ಸಹಕಾರ ಸಂಘಗಳ 
ನಿಬಂಧಕರು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ ( 2) ರ ಟಿಪ್ಪಣಿಯಲ್ಲಿ ಆರ್ಥಿಕ ಇಲಾಖೆಯು ಪಿಕಾರ್ಡ್ ಬ್ಯಾಂಕುಗಳು, ತಾಲ್ಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ 
ಸಂಘಗಳು ಮತ್ತು ವ್ಯವಸಾಯ ಸೇವಾ ಸಹಕಾರ ಸಂಘಗಳಿಗೆ ಕಟ್ಟಡ ನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೋರಿರುವ ಮೊತ್ತದಲ್ಲಿ ಒಟ್ಟು ರೂ . 1549 
ಲಕಗಳನ್ನು ಪೂರಕ ಅಂದಾಜು - 3 ( S . E.JI1) ರಲ್ಲಿ ಒದಗಿಸಲಾಗುವುದು ಎಂದು ತಿಳಿಸಲಾಗಿದ್ದು , ದಿನಾಂಕ: 30 - 03 - 2016ರಂದು ಸದರಿ ಮೊತ್ತಕ್ಕೆ ಸದನದ 
ಅನುಮೋದನೆ ದೊರೆತಿರುತ್ತದೆ. 

ಮೇಲೆ ಓದಲಾದ (3) ರ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : 74 ವೆಚ್ಚ -2 /2016, ದಿನಾಂಕ: 30- 03 - 2016ರಲ್ಲಿ ಒಪಿರುವಂತೆ 
ಮಂಜೂರಾಗಿರುವ ರೂ . 1549 ಲಕ್ಷಗಳನ್ನು ಹಣ ಸಂದಾಯ ರಸೀದಿ ಮೇಲೆ ಡ್ರಾ ಮಾಡಿ ಆಡಳಿತ ಇಲಾಖೆಯು ಸಂಬಂಧಿಸಿದ ಸಹಕಾರ ಸಂಘಗಳಿಗೆ 
ಕಾಮಗಾರಿ ಪ್ರಗತಿಗೆ ಅನುಗುಣವಾಗಿ ಕಾಲಕಾಲಕ್ಕೆ ಬಿಡುಗಡೆಗೊಳಿಸಿ, ಬಳಕೆ ಪ್ರಮಾಣ ಪತ್ರಗಳನ್ನು ಆರು ತಿಂಗಳೊಳಗಾಗಿ ಒದಗಿಸುವ ಷರತ್ತು ವಿಧಿಸಿ, 
ಸಹಮತಿ ನೀಡಿರುತ್ತಾರೆ. 

ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರು ವಿವಿಧ ಜಿಲ್ಲೆಗಳ 216 ಸಹಕಾರ ಸಂಘಗಳ ಕಟ್ಟಡ ನಿರ್ಮಾಣ/ ನವೀಕರಣ ಹಾಗೂ ದುರಸ್ತಿಗಾಗಿ 
ಅನುದಾನ ಬಿಡುಗಡೆ ಮಾಡಲು ಸಹಕಾರ ಸಂಘಗಳ ಹೆಸರು ಮತ್ತು ಬಿಡುಗಡೆ ಮಾಡಬೇಕಾದ ಮೊತ್ತದ ವಿವರದ ಪಟ್ಟಿಯಂತೆ ಮಂಜೂರು ಮಾಡಿ ಹಣ 
ಬಿಡುಗಡೆಗೊಳಿಸಲು ಆದೇಶಿಸಿರುತ್ತಾರೆ. 


ಭಾಗ ೧ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಆಗಸ್ಟ್ ೪, ೨೦೧೬ 


೭೦೩ 


ಆದುದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 212 ಸಿಎಲ್‌ಎಸ್ 2013 , ಬೆಂಗಳೂರು, ದಿನಾಂಕ: 30 - 03 - 2016 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿನ 216 ವಿವಿಧ ಸಹಕಾರ ಸಂಘಗಳಿಗೆ ಹೊಸ 
ಕಟ್ಟಡ/ಗೋದಾಮು ನಿರ್ಮಾಣ ಮತ್ತು ಹಳೆ ಕಟ್ಟಡಗಳ ದುರಸ್ತಿಗಾಗಿ 2015 - 16ನೇ ಸಾಲಿನ ಪೂರಕ ಅಂದಾಜು - 3 ( S. E.Ill) ರಲ್ಲಿ ಈ ಉದ್ದೇಶಕ್ಕಾಗಿ 
ಒದಗಿಸಿರುವ ಆಯವ್ಯಯದಲ್ಲಿ ರೂ . 1549 ಲಕ್ಷಗಳನ್ನು ಸರ್ಕಾರದ ಆದೇಶ ಸಂಖ್ಯೆ : ಸಿಒ 212 ಸಿಎಲ್ಎಸ್ 2013, ದಿನಾಂಕ: 09 -12 - 2013ರಲ್ಲಿ ಹೊಸ 
ಕಟ್ಟಡ ನಿರ್ಮಾಣ/ ಹಳೆ ಕಟ್ಟಡಗಳ ದುರಸ್ತಿಗಾಗಿ ವಿಧಿಸಿರುವ ಎಲ್ಲಾ ಷರತ್ತುಗಳಿಗೊಳಪಟ್ಟು ಆಡಳಿತಾತ್ಮಕ ಅನುಮೋದನೆ ನೀಡಿ, ಲೆಕ್ಕ ಶೀರ್ಷಿಕೆ 2425 - 00 
108 - 0 - 70 - 100 ( ಯೋಜನೆ) ಧನಸಹಾಯ / ಪರಿಹಾರದಡಿಯಲ್ಲಿ ಮಂಜೂರಾತಿ ನೀಡಿ, ಹಣ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಈ ಹಣವನ್ನು ಸಹಕಾರ ಸಂಘಗಳ ಜಂಟಿ ನಿಬಂಧಕರು ( ಆಡಳಿತ ಮತ್ತು ಅಭಿವೃದ್ದಿ), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
ಇವರು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಪತ್ತು), ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಇವರ ಮೇಲು ಸಹಿಯೊಂದಿಗೆ ಡ್ರಾ 
ಮಾಡಲು ಅಧಿಕಾರ ನೀಡಲಾಗಿದೆ. 

ಮೇಲಿನಂತೆ ಹಣವನ್ನು ಡ್ರಾ ಮಾಡಿ, ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕಿನಲ್ಲಿ ಠೇವಣಿಸಿ, ನಿಬಂಧಕರು ಸದರಿ ಹಣವನ್ನು ಸಂಬಂಧಪಟ್ಟ 
ಸಹಕಾರ ಸಂಸ್ಥೆಗಳಿಗೆ ಕಾಮಗಾರಿ ಪ್ರಗತಿಗೆ ಅನುಗುಣವಾಗಿ ಕಾಲಕಾಲಕ್ಕೆ ಹಣ ಬಿಡುಗಡೆ ಮಾಡತಕ್ಕದ್ದು ಮತ್ತು ಸಂಬಂಧಿಸಿದ ಸಹಕಾರ ಸಂಸ್ಥೆಗಳಿಂದ 
ಕಡ್ಡಾಯವಾಗಿ ಆರು ತಿಂಗಳೊಳಗಾಗಿ ಬಳಕೆ ಪ್ರಮಾಣ ಪತ್ರಗಳನ್ನು ಪಡೆದು, ಸರ್ಕಾರಕ್ಕೆ ಮತ್ತು ಮಹಾಲೇಖಪಾಲರಿಗೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 74 ವೆಚ್ಚ -2 /2016, ದಿನಾಂಕ: 30 - 03 - 2016ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 

ಸಹಕಾರ ಇಲಾಖೆ 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 212 ಸಿಎಲ್ ಎಸ್ 2013 , ದಿನಾಂಕ: 30 - 03 - 2016ಕ್ಕೆ ಅನುಬಂಧ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ 

ರೂ . ಲಕ್ಷಗಳಲ್ಲಿ 

ಬಿಡುಗಡೆಯಾದ 
ಕ್ರಸಂ. ಸಂಸ್ಥೆಯ ಹೆಸರು 

ಉದ್ದೇಶ 

ಮೊತ್ತ 
ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘ ನಿ ., ಶಿವನಾಪುರ, ಹೊಸಕೋಟೆ | ಕಟ್ಟಡ ನಿರ್ಮಾಣ 10 . 00 


* 


ಒಟ್ಟು 


10. 00 


ರಾಮನಗರ ಜಿಲ್ಲೆ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


14 . 00 


08 . 00 


ವ್ಯವಸಾಯ ಸೇವಾ ಸಹಕಾರ ಸಂಘ ನಿ ., ಕಬ್ಬಾಳು, ಕನಕಪುರ ತಾ : 
ವ್ಯವಸಾಯ ಸೇವಾ ಸಹಕಾರ ಸಂಘ ನಿ., ದೊಡ್ಡಮರಳವಾಡಿ, ಕನಕಪುರ 
ರೈತರ ಸೇವಾ ಸಹಕಾರಿ ಸಂಘ, ಬಿಡದಿ 
| ಕನಕಪುರ ತಾಲ್ಲೂಕು ಕೊಳ್ಳಿಗನಹಳ್ಳಿ ಪ್ರಾ.ಕೃ .ಪ.ಸ. ಸಂ . 


08.00 


A , 


10 . 00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 

ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ/ 

- ದುರಸ್ಥಿ 
ಕಟ್ಟಡ ನಿರ್ಮಾಣ 
ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ 


10 .00 


ಹಾರೋಹಳ್ಳಿ, ಕೃ . ಪ. ಸಹಕಾರ ಸಂಘ, ಕನಕಪುರ ತಾಲ್ಲೂಕು 
ಚನ್ನಪಟ್ಟಣ ತಾ ., ಮಳೂರು ಹೋಬಳಿ , ನಾಗವಾರ ಪ್ರಾ .ಕೃ . ಪ. ಸ. ಸಂ . 
ಚನ್ನಪಟ್ಟಣ ತಾ . ಮಳೂರು ಹೋಬಳಿ, ಬೇವೂರು ಪ್ರಾ .ಕೃ . ಪ. ಸಹಕಾರ ಸಂಘ, 


05 .00 


1 . 


05 . 00 


ಒಟ್ಟು 


60. 00 


ಮಂಡ್ಯ ಜಿಲ್ಲೆ 


ಕ್ರಸಂ. 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
05 .00 


1. 


| 


ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ, ಕನಗನಮರಡಿ, ಪಾಂಡವಪುರ ತಾ : 


ಗೋದಾಮು 

ನಿರ್ಮಾಣ 
ಕಟ್ಟಡ ನವೀಕರಣ/ 

ದುರಸ್ಥಿ 


2 . | ವ್ಯ . ಸೇ . ಸ. ಸಂಘ, ಸುಂಕಾತೊಣ್ಣರು, ಪಾಂಡವಪುರ ತಾ : 


07 . 00 


೭೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 


ಭಾಗ ೧ 


ಕ್ರಸಂ. 


ಉದ್ದೇಶ 


ಬಿಡುಗಡೆಯಾದ 
ಸಂಸ್ಥೆಯ ಹೆಸರು 

ಮೊತ್ತ 
ಪ್ರಾ .ಕೃಷಿ ಪತ್ತಿನ ಸ.ಸಂಘ ನಿ.,ಸೋಮನಹಳ್ಳಿ, ಮದ್ದೂರು ತಾ : 

ಕಟ್ಟಡ ನಿರ್ಮಾಣ 10 . 00 
ಪ್ರಾ .ಕೃಷಿ ಪತ್ತಿನ ಸ.ಸಂಘ ನಿ., ಗೂಳೂರು, ನಾಗಮಂಗಲ ತಾ : 

ಕಟ್ಟಡ ನಿರ್ಮಾಣ 10 .00 
ಕೃಷಿ ಪತ್ತಿನ ಸಹಕಾರ ಸಂಘ, ಪಣಕನಹಳ್ಳಿ ಗ್ರಾಮ , ಮಂಡ್ಯ ತಾ : 

ಕಟ್ಟಡ ನಿರ್ಮಾಣ 06 .00 
ಪ್ರಾಕೃ , ಪತ್ತಿನ ಸಹಕಾರ ಸಂಘ, ಬೆಳಕವಾಡಿ, ಮಳವಳ್ಳಿ ತಾ : 

ಕಟ್ಟಡ ನಿರ್ಮಾಣ 08.00 | 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಕಲ್ಕುಣಿ, ಮಳವಳ್ಳಿ ತಾ : 

ಕಟ್ಟಡ ನಿರ್ಮಾಣ 07. 00 
ಪ್ರಾ .ಕೃ . ಪ. ಸಹಕಾರ ಸಂಘ, ಮಂದಗೆರೆ, ಕೆ.ಆರ್.ಪೇಟೆ ತಾ : 

ಕಟ್ಟಡ ನಿರ್ಮಾಣ 05 . 00 
[ ಪ್ರಾ .ಕೃ . ಪ. ಸ.ಸಂಘ, ಕಸಬಾ, ನಾಗಮಂಗಲ, ಮಂಡ್ಯ ಜಿಲ್ಲೆ. 

ಕಟ್ಟಡ ದುರಸ್ಥಿ 

04 . 00 
ಪ್ರಾ .ಕೃ . ಪ.ಸಹಕಾರ ಸಂಘ, ಹಲ್ಲೇಗೆರೆ , ಮಂಡ್ಯ ತಾಲ್ಲೂಕು & ಜಿಲ್ಲೆ. 

ಗೋದಾಮು ನಿರ್ಮಾಣ 05 . 00 
| 11. | ಪ್ರಾ .ಕೃ . ಪ. ಸಹಕಾರ ಸಂಘ, ಶಿವಪುರ, ಮಂಡ್ಯ ತಾಲ್ಲೂಕು ಇದರ ಮಾಚಗೌಡನಹಳ್ಳಿ ಶಾಖೆ | ಗೋದಾಮು ನಿರ್ಮಾಣ | 05 . 00 
ಪ್ರಾ .ಕೃ . ಪ.ಸಹಕಾರ ಸಂಘ, ಹೊಸಗಾವಿ , ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ 

ಕಟ್ಟಡ ನಿರ್ಮಾಣ 

10 . 00 | 
ಒಟ್ಟು 

82 . 00 
ಕೊಡಗು ಜಿಲ್ಲೆ 

ಬಿಡುಗಡೆಯಾದ 
ಕ್ರ. ಸಂ . ಸಂಸ್ಥೆಯ ಹೆಸರು 

ಉದ್ದೇಶ 


ಮೊತ್ತ 


09 .00 


09 .00 


1. | ಪಿ.ಎಲ್. ಡಿ. ಬ್ಯಾಂಕ್ , ಸೋಮವಾರ ಪೇಟೆ ತಾ . 

ರಾಮೇಶ್ವರ ಕೂಡುಮಂಗಳೂರು ಪ್ರಾ .ಕೃ . ಪ . ಸ.ಸಂಘ, ಕೂಡಿಗೆ , ಸೋಮವಾರಪೇಟೆ ತಾ 
| 3, | 2779ನೇ ಕಕ್ಕಬೆ ವ್ಯವಸಾಯ ಸೇವಾ ಸಹಕಾರ ಸಂಘ, ಕಕ್ಕಬೆ, 

ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ನಿ ತೊರೆನೂರು, ಸೋಮವಾರಪೇಟೆ ತಾ 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


07 .00 


4 . 


10 .00 


35 . 00 


ಉಡುಪಿ ಜಿಲ್ಲೆ 


ಕ್ರಸಂ. 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
10. 00 


1. | ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ ನಿ., ಕೊಕ್ಕರ್ಣೆ, ಉಡುಪಿ 


ರ|N|- 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


8 . 00 


8. 00 


ಪ್ರಾ .ಕೃ . ಪ. ಸ. ಬ್ಯಾಂಕ್ , ಕಾಪು, ಉಡುಪಿ ಜಿಲ್ಲೆ 
ಪ್ರಾ .ಕೃ . ಪ. ಸ. ಬ್ಯಾಂಕ್, ಹಿರಿಯಡ್ಕ, ಉಡುಪಿ ಜಿಲ್ಲೆ 

ಒಟ್ಟು 
ಚಾಮರಾಜನಗರ ಜಿಲ್ಲೆ 


26 .00 


ಕ್ರಸಂ. 


ಸಂಸ್ಥೆಯ ಹೆಸರು 


3 , 


1. ಪಿ .ಎಲ್. ಡಿ . ಬ್ಯಾಂಕ್ , ಯಳಂದೂರು 
2 . | ಚಾಮರಾನಗರ ಜಿಲ್ಲಾ ಯೂನಿಯನ್ 

ಪ್ರಾ . ಕೃ . ಪತ್ತಿನ ಸಹಕಾರ ಸಂಘ, ಸಾಗಡೆ , ಚಾಮರಾಜನಗರ ತಾ : 
4. ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಕೆರೆಹಳ್ಳಿ, ಚಾಮರಾಜನಗರ ತಾ : 

ಪಿ.ಎಲ್. ಡಿ. ಬ್ಯಾಂಕ್, ಗುಂಡ್ಲುಪೇಟೆ ಟೌನ್ 
6. ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಕಸಬಾ, ಗುಂಡ್ಲುಪೇಟೆ ಟೌನ್ 
7. | ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ.,ಕೋಟೆಕೆರೆ , ಗುಂಡ್ಲುಪೇಟೆ ತಾ , ಚಾಮರಾಜನಗರ ಜಿಲ್ಲೆ 


ಬಿಡುಗಡೆಯಾದ 
ಉದ್ದೇಶ 

ಮೊತ್ತ 
ನವೀಕರಣ/ ಸುತ್ತುಗೋಡೆ 15. 00 
ಕಟ್ಟಡ ನಿರ್ಮಾಣ 18.00 
ಕಟ್ಟಡ ನಿರ್ಮಾಣ 04. 00 
ಕಟ್ಟಡ ನಿರ್ಮಾಣ 6 . 00 
ಕಟ್ಟಡ ನಿರ್ಮಾಣ 10 . 00 
ಕಟ್ಟಡ ನಿರ್ಮಾಣ 07. 00 
ಗೋದಾಮು 

16 . 00 
ನಿರ್ಮಾಣ 
ಕಟ್ಟಡ ನಿರ್ಮಾಣ 13.00 
ಕಟ್ಟಡ ನಿರ್ಮಾಣ 04.00 


8. | ಗುಂಡ್ಲುಪೇಟೆ ತಾಲ್ಲೂಕು ಹೊಸೂರು ಪ್ರಾ .ಕೃ . ಪ.ಸ.ಸಂಘ 
9. ಪ್ರಾ .ಕೃ . ಪ. ಸ.ಸಂಘ, ಹಿರೇಕಾಟಿ , ಗುಂಡ್ಲುಪೇಟೆ ತಾಲ್ಲೂಕು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 


೭೦೫ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


05 .00 


10 .00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


12 . 


10 . ಪ್ರಾ.ಕೃ . ಪ.ಸ.ಸಂಘ , ಚನ್ನಲಿಂಗನಹಳ್ಳಿ, ಕೊಳ್ಳೇಗಾಲ ತಾ : 
11 . ಪ್ರಾ .ಕೃ . ಪ. ಸ.ಸಂಘ, ಹನೂರು, ಕೊಳ್ಳೇಗಾಲ ತಾ : 

ಪ್ರಾ .ಕೃ . ಪ.ಸ.ಸಂಘ , ಪಿಜಿ ಪಾಳ್ಯ , ಕೊಳ್ಳೇಗಾಲ ತಾಲ್ಲೂಕು 
13. | ಪ್ರಾ .ಕೃ . ಪ.ಸ.ಸಂಘ, ಬೊಮ್ಮಲಾಪುರ, ಗುಂಡ್ಲುಪೇಟೆ ತಾಲ್ಲೂಕು 

ಒಟ್ಟು 
ಚಿಕ್ಕಬಳ್ಳಾಪುರ ಜಿಲ್ಲೆ 


05 . 00 


12 . 00 


125 . 00 


ಬಿಡುಗಡೆಯಾದ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಮೊತ್ತ 


10 . 00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


10 . 00 


ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಆಗಲಗುರ್ಕಿ , ಚಿಕ್ಕಬಳ್ಳಾಪುರ ತಾ : 

ಟಿಎಪಿಸಿಎಂಎಸ್ , ಗೌರಿಬಿದನೂರು, ಚಿಕ್ಕಬಳ್ಳಾಪುರ ಜಿಲ್ಲೆ. 
3, ಚಿಕ್ಕಕುರುಗೋಡು, ವಿ .ಎಸ್.ಎಸ್.ಎನ್. ಗೌರಿಬಿದನೂರು ತಾಲ್ಲೂಕು 

ಒಟ್ಟು 
ಚಿಕ್ಕಮಗಳೂರು ಜಿಲ್ಲೆ 


ಕಟ್ಟಡ ನಿರ್ಮಾಣ 


05 .00 


25.00 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
05. 00 


| 1 | ಅಂಬಳೆ ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ನಿ ., ಮಳಲೂರು, ಚಿಕ್ಕಮಗಳೂರು 


ಸಭಾಭವನ ನಿರ್ಮಾಣ 


2 . 


ಕಟ್ಟಡ ನಿರ್ಮಾಣ 


05 . 00 | 


3 . 


05 .00 


05 .00 


05 . 00 


05.00 


07.00 


ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಕರಕುಚ್ಚಿ, ತರೀಕೆರೆ ತಾ , 

ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಕೊರನಹಳ್ಳಿ, ತರೀಕೆರೆ ತಾ , 
4 , ಪ್ರಾಕೃ. ಪ.ಸಹಕಾರ ಸಂಘ, ಚಿಕ್ಕನವಂಗಲ, ತರೀಕೆರೆ ತಾಲ್ಲೂಕು 
5. ಶ್ರೀ ರೇವಣಸಿದ್ದೇಶ್ವರ ಕೃಷಿ ಪತ್ತಿನ ಸಹಕಾರ ಸಂಘ, ತರೀಕೆರೆ ಪಟ್ಟಣ 

ಪ್ರಾ .ಕೃ . ಪ . ಸ.ಸಂಘ, ಸಿರವಾಸೆ, ಚಿಕ್ಕಮಗಳೂರು ತಾ :, 
ಪ್ರಾ .ಕೃ . ಪ. ಸ.ಸಂಘ, ಕಳಸಾಪುರ, ಚಿಕ್ಕಮಗಳೂರು ತಾ : ಕಟ್ಟಡ ನಿರ್ಮಾಣ 

ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಕೈಮರ, ಚಿಕ್ಕಮಗಳೂರು ತಾ : 
9, ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಮಲ್ಲೇನಹಳ್ಳಿ , ಚಿಕ್ಕಮಗಳೂರು ತಾ : 

ಪ್ರಾಕೃ .ಪ. ಸಹಕಾರ ಸಂಘ, ಮೂಗುತಿಹಳ್ಳಿ, ಚಿಕ್ಕಮಗಳೂರು ತಾ , 
11. | ಪ್ರಾ .ಕೃ . ಪ. ಸಹಕಾರ ಸಂಘ, ಬೀಕನಹಳ್ಳಿ, ಚಿಕ್ಕಮಗಳೂರು ತಾ :, 

ವ್ಯ . ಸೇ . ಸಹಕಾರ ಸಂಘ, ಜಯಪುರ , ಶೃಂಗೇರಿ ತಾಲ್ಲೂಕು 

ವ್ಯ . ಸೇ .ಸಹಕಾರ ಸಂಘ, ಹರಿಹರಪುರ , ಶೃಂಗೇರಿ ತಾಲ್ಲೂಕು 
14. | ವ್ಯ . ಸೇ .ಸಹಕಾರ ಸಂಘ, ಕುರುವಂಗಿ, ಚಿಕ್ಕಮಗಳೂರು ತಾಲ್ಲೂಕು 


8 . 


05 . 00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


05 .00 | 


10. 


05 . 00 


04. 00 


12 . 


04 .00 


05 . 00 


05 . 00 


70.00 


ಒಟ್ಟು 
ಶಿವಮೊಗ್ಗ ಜಿಲ್ಲೆ 


ಕ್ರಸಂ. 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


ಕಟ್ಟಡ ನಿರ್ಮಾಣ 


08. 00 


ಗೋದಾಮು ನಿರ್ಮಾಣ 


07 . 00 


1. ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ತಾಳಗುಪ್ಪ, ಸಾಗರ ತಾ : 
2 . ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಕೆಳದಿ ಗ್ರಾಮ , ಸಾಗರ ತಾ : 

ಪ್ರಾ .ಕೃ . ಪ. ಸಹಕಾರ ಸಂಘ, ಕೋಡಿಹಳ್ಳಿ, ಶಿಕಾರಿಪುರ ತಾಲ್ಲೂಕು 
4 . | ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಹನುಮಂತಾಪುರ, ಭದ್ರಾವತಿ ತಾ : 


3 . 


05 . 00 


ಕಟ್ಟಡ ನಿರ್ಮಾಣ/ ದುರಸ್ಥಿ 
ಉಗ್ರಾಣ ನಿರ್ಮಾಣ 


06. 00 , 


೭೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 


ಭಾಗ ೧ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


5. 


ಕಟ್ಟಡ ನಿರ್ಮಾಣ 


05 . 00 


6 . 


ಗೋದಾಮು ನಿರ್ಮಾಣ 


5 .00 


7. 


ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ., ತರಘಟ್ಟ ಗ್ರಾಮ , ಶಿಕಾರಿಪುರ ತಾ : 

ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಕೂಡುಮಲ್ಲಿಗೆ, ತೀರ್ಥಹಳ್ಳಿ ತಾ : 
| ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಖಂಡಿಕ, ಸಾಗರ ತಾ : | 

ಪ್ರಾ .ಕೃ . ಪ. ಸಹಕಾರ ಸಂಘ, ಕಾಗಿನಲ್ಲಿ , ಶಿಕಾರಿಪುರ ತಾ : 
ಪ್ರಾ .ಕೃ . ಪ. ಸಹಕಾರ ಸಂಘ, ಕೊರಟಗೆರೆ, ಶಿಕಾರಿಪುರ ತಾ : 


ಗೋದಾಮು ನಿರ್ಮಾಣ 


08.00 | 


ಗೋದಾಮು ನಿರ್ಮಾಣ 


05 . 00 


9 . 


05 . 00 | 


ಕಟ್ಟಡ ನಿರ್ಮಾಣ/ ದುರಸ್ಥಿ 
ಕಟ್ಟಡ ನಿರ್ಮಾಣ/ ದುರಸ್ಥಿ 


10 . | ಪ್ರಾಕೃ . ಪ . ಸಹಕಾರ ಸಂಘ, ಹರಗುವಳ್ಳಿ . 


04 .00 


58. 00 


ಒಟ್ಟು 
ಹಾಸನ ಜಿಲ್ಲೆ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


ಕಟ್ಟಡ ನಿರ್ಮಾಣ 


05 . 00 


07 . 00 | 


07.00 


07 . 00 


ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ/ ನವೀಕರಣ 
ಕಟ್ಟಡ ನಿರ್ಮಾಣ /ನವೀಕರಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


07. 00 


06.00 


7 . 


08 . 00 


1. ಕೃಷಿ ಪತ್ತಿನ ಸಹಕಾರ ಸಂಘ, ಚಂಗಡಹಳ್ಳಿ , ಸಕಲೇಶಪುರ ತಾ : 
2 . | ಪಿ .ಎಲ್. ಡಿ. ಬ್ಯಾಂಕ್ , ಅರಸೀಕೆರೆ. 

ಹಿರಿಕಡಲೂರು ಪ್ರಾ .ಕೃ . ಸ. ಸಂ ., ಮೈಲನಹಳ್ಳಿ , ಹಾಸನ ತಾಲ್ಲೂಕು 
ಶಂಕರನಹಳ್ಳಿ, ಪ್ರಾ.ಕೃ .ಪತ್ತಿನ ಸಹಕಾರ ಸಂಘ, ಶಂಕರನಹಳ್ಳಿ, ಹಾಸನ ತಾ : 
| ಬೆಳಗೋಡು, ಪ್ರಾ .ಕೃ . ಪ.ಸಹಕಾರ ಸಂಘ, ಬೆಳಗೋಡು, ಸಕಲೇಶಪುರ ತಾ : 
ದೊಡ್ಡಬೀಕನಹಳ್ಳಿ, ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಹಾಸನ ತಾಲ್ಲೂಕು 

ಪ್ರಾ .ಕೃ . ಪ. ಸ.ಸಂಘ, ಅಗಿಲೆ, ಹಾಸನ ತಾ : 
8. ಪ್ರಾ .ಕೃ . ಪ ಸಹಕಾರ ಸಂಘ, ಬಿಕ್ಕೋಡು, ಬೇಲೂರು ತಾಲ್ಲೂಕು 

ಪ್ರಾ .ಕೃ . ಪ. ಸ. ಸಂ ., ಘಟ್ಟದಹಳ್ಳಿ, ಬೇಲೂರು ತಾ : 

ಪ್ರಾ .ಕೃ . ಪ. ಸ.ಸಂಘ, ಹೆಬ್ಬಾಳು, ಬೇಲೂರು ತಾ : 
11 . ಪ್ರಾ .ಕೃ . ಪ.ಸಹಕಾರ ಸಂಘ, ದೊಡ್ಡಮಗ್ಗೆ, ಅರಕಲಗೂಡು ತಾ : 

ಪ್ರಸನ್ನ ಸುಬ್ರಹ್ಮಣ್ಯ ಸೇವಾ ಸಹಕಾರ ಸಂಘ , ರಾಮನಾಥಪುರ , ಅರಕಲಗೂಡು ತಾ : 
13 . ಕೆಂಚಮ್ಮನಹೊಸಕೋಟೆ ಪ್ರಾ . ಕೃ . ಪ. ಸ. ಸಂ . ಆಲೂರು ತಾಲ್ಲೂಕು 

| ಸಂಜೀವಿನ ಸಹಕಾರಿ ಆಸ್ಪತ್ರೆ, ಹಾಸನ 


06. 00 


ಕಟ್ಟಡ ನಿರ್ಮಾಣ/ ನವೀಕರಣ 


05 . 00 


10 . 


ಕಟ್ಟಡ ನಿರ್ಮಾಣ/ನವೀಕರಣ 


06. 00 | 


08.00 


12 . 


07. 00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


07.00 


12 . 00 | 


98. 00 


ಒಟ್ಟು 
ತುಮಕೂರು ಜಿಲ್ಲೆ 


ಬಿಡುಗಡೆಯಾದ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಮೊತ್ತ 


1. 


ಶಿರಾ ತಾಲ್ಲೂಕಿನ ಟಿ. ಎ . ಪಿ . ಸಿ. ಎಂ .ಎಸ್ . 


ಕಟ್ಟಡ ನಿರ್ಮಾಣ/ನವೀಕರಣ 


12 .00 


08.00 


3. 


10 .00 


ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ನಿ ., ಕಸಬಾ ಹೋಬಳಿ, ತುಮಕೂರು 
ವಿ.ಎಸ್. ಎಸ್.ಎನ್. ದೊಡ್ಡನಾರವಂಗಲ, ತುಮಕೂರು ತಾ : 
ಪ್ರಾ .ಕೃ . ಪ.ಸಹಕಾರ ಸಂಘ, ಸಾರ್ಥವಳ್ಳಿ , ತಿಪಟೂರು ತಾ : 
ಪ್ರಾ . ಕೃ . ಪ.ಸಹಕಾರ ಸಂಘ, ಬೆನ್ನಾಯಕನಹಳ್ಳಿ , ತಿಪಟೂರು ತಾ : 
ವಿ .ಎಸ್. ಎಸ್.ಎನ್. ಬೆಳಧರ, ಕೋರಾ ಹೋಬಳಿ, ತುಮಕೂರು ತಾ : 


ಕಟ್ಟಡ ನಿರ್ಮಾಣ 
ಗೋದಾಮು ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಗೋದಾಮು ನಿರ್ಮಾಣ 


06 .00 


5 , 


05 . 00 | 


6. 


05 .00 


7 . 


04. 00 


ಪ್ರಾ .ಕೃ . ಪ. ಸ.ಸಂಘ, ಕಂಬತ್ತನಹಳ್ಳಿ, ತುಮಕೂರು ತಾ : 
ವ್ಯ . ಸೇ .ಸಹಕಾರ ಸಂಘ ನಿ ., ಕ್ಯಾತಸಂದ್ರ , ತುಮಕೂರು ತಾಲ್ಲೂಕು 


ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ 


8 . 


10 .00 


60 .00 . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪, ೨೦೧೬ 


೭೦೭ 


ದಾವಣಗೆರೆ ಜಿಲ್ಲೆ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


1, 


| 


ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ಶ್ಯಾಗಲೆ , ದಾವಣಗೆರೆ ತಾ : 


08 . 00 


ಕೃಷಿ ಪತ್ತಿನ ಸಹಕಾರ ಸಂಘ, ಕಣವೆ, ಬಿಳಚಿ ಗ್ರಾಮ , ಚನ್ನಗಿರಿ ತಾ : 


03 . 00 


3. ಕೃಷಿ ಪತ್ತಿನ ಸಹಕಾರ ಸಂಘ, ಕೋಟೆಹಾಳ್ ಗ್ರಾಮ , ಚನ್ನಗಿರಿ ತಾ : 


05 .00 


ಕಟ್ಟಡ ನಿರ್ಮಾಣ 
ಕಛೇರಿ/ಗೋದಾಮು ದುರಸ್ಥಿ 
ಕಛೇರಿ/ಗೋದಾಮು ದುರಸ್ಥಿ 
ಕಛೇರಿ/ಗೋದಾಮು ದುರಸ್ಥಿ 
ಕಟ್ಟಡ ನಿರ್ಮಾಣ/ ದುರಸ್ಥಿ 
ಕಟ್ಟಡ ನಿರ್ಮಾಣ/ ದುರಸ್ಥಿ 
ಕಟ್ಟಡ ನಿರ್ಮಾಣ 


02. 00 


05 .00 


05 .00 


1 . 


05 .00 | 


ಕೃಷಿ ಪತ್ತಿನ ಸಹಕಾರ ಸಂಘ, ಕಣವೆ, ಬೆಳಲಗೆರೆ ಗ್ರಾಮ , ಚನ್ನಗಿರಿ ತಾ : 

ದಾಗಿನಕಟ್ಟೆ ಕೃ . ಪ . ಸ.ಸಂಘ, ದಾವಣಗೆರೆ 
6. | ಗೋಪೇನಹಳ್ಳಿ ಕೃ . ಪ. ಸ.ಸಂಘ, ಚನ್ನಗಿರಿ 

ಪ್ರಾಕೃ. ಪ.ಸಹಕಾರ ಸಂಘ, ದೊಡ್ಡರಂಗವ್ವನಹಳ್ಳಿ, ಮಾಯಕೊಂಡ ಕ್ಷೇತ್ರ 

ವ್ಯ . ಸೇ . ಸ. ಸಂ , ಗೋವಿನಕೋವಿ, ಹೊನ್ನಾಳಿ ತಾ 
9 . | ಪ್ರಾ .ಕೃ . ಪ. ಸಹಕಾರ ಸಂಘ, ಗೋವಿನಹಾಳ , ಹರಿಹರ ತಾಲ್ಲೂಕು 

ಒಟ್ಟು 
ದಕ್ಷಿಣ ಕನ್ನಡ ಜಿಲ್ಲೆ 


|ಹ|೦ 


07. 00 


ಗೋದಾಮು ದುರಸ್ಥಿ 


04. 00 


44 .00 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


10 . 00 


1. ಪಿ.ಎಲ್. ಡಿ. ಬ್ಯಾಂಕ್ , ಬಂಟ್ವಾಳ. 
2 . ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಪಂಜ, ಸುಳ್ಯ ತಾ : 
3. | ಪಿ.ಎಲ್. ಡಿ. ಬ್ಯಾಂಕ್ , ಬೆಳ್ತಂಗಡಿ 

ಒಟ್ಟು 
ಉತ್ತರ ಕನ್ನಡ ಜಿಲ್ಲೆ 


ಕಟ್ಟಡ ದುರಸ್ಥಿ 
ಗೋದಾಮು ನಿರ್ಮಾಣ 
ಕಟ್ಟಡ ನಿರ್ಮಾಣ 


09 .00 


07. 00 


26. 00 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


10.00 | 


05 . 00 


1. ಪಿ.ಎಲ್. ಡಿ. ಬ್ಯಾಂಕ್, ಸುಪಾ ( ತಾ ) ( ಉ .ಕ. ಜಿಲ್ಲೆ) 

ವ್ಯವಸಾಯ ಸೇವಾ ಸಹಕಾರ ಸಂಘ, ಕಾತೂರು, ಮುಂಡಗೋಡ ತಾಲ್ಲೂಕು 
3. | ವ್ಯವಸಾಯ ಸೇವಾ ಸಹಕಾರ ಸಂಘ, ಪಾಳ , ಮುಂಡಗೋಡ ತಾಲ್ಲೂಕು 
4. | ಹೊನ್ನಾವರ ತಾಲ್ಲೂಕಿನ ಹೊಸಾಕುಳಿ ವ್ಯವಸಾಯ ಸೇವಾ ಸಹಕಾರ ಸಂಘ 

ಒಟ್ಟು 
ಚಿತ್ರದುರ್ಗ ಜಿಲ್ಲೆ 


ಕಟ್ಟಡ ನಿರ್ಮಾಣ 
ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


08. 00 


08 .00 


31. 00 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


1. 


07 . 00 


ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ ನಿ., ದೊಡ್ಡತೇಕಲಕಟ್ಟೆ, ಹೊಸದುರ್ಗ ತಾ : 
2. ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ ನಿ., ಹುಣವಿನಡು, ಹೊಸದುರ್ಗ ತಾ : 
3. | ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ., ದೊಡ್ಡಉಳ್ಳಾರ್ತಿ, ಚಳ್ಳಕೆರೆ ತಾ : 


07. 00 


09 . 00 


ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಅಸಗೋಡು, ಜಗಳೂರು ತಾ : 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ/ 
ಗೋದಾಮು ದುರಸ್ಥಿ 
ಕಟ್ಟಡ ನಿರ್ಮಾಣ 
ಕಟ್ಟಡ ದುರಸ್ಥಿ 
ಕಟ್ಟಡ ದುರಸ್ಥಿ 
ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ 


08.00 | 


5 , 


05 . 00 


6 , 


04. 00 


| ಹಿರಿಯೂರು ಟೌನ್, ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ 
ಯಲ್ಲದಕೆರೆ, ಪ್ರಾ .ಕೃ . ಪ. ಸಹಕಾರ ಸಂಘ, ಹಿರಿಯೂರು ತಾಲ್ಲೂಕು 
ಮಾರಿಕಣಿವೆ, ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಹಿರಿಯೂರು ತಾಲ್ಲೂಕು 
ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ ನಿ ., ಚಿಕ್ಕಜಾಜೂರು, ಹೊಳಲ್ಕೆರೆ ಕ್ಷೇತ್ರ 


03. 00 


07.00 


೭೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 


ಭಾಗ ೧ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


07 .00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


05 .00 


9 . | ಪ್ರಾ .ಕೃ .ಪತ್ತಿನ ಸಹಕಾರ, ಗುಂಡೇರಿ, ಹೊಳಲ್ಕೆರೆ ಕ್ಷೇತ್ರ 
10. | ನೆಲಗೇತನಹಟ್ಟಿ , ಪ್ರಾಕೃ. ಪ. ಸ. ಸಂಘ, ಚಳ್ಳಕೆರೆ ತಾ , ಚಿತ್ರುದುರ್ಗ 

ಒಟ್ಟು 
ಹಾವೇರಿ ಜಿಲ್ಲೆ 


62 . 00 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


1. 


09 . 00 


2 . 


05 .00 


09 .00 


08 . 00 


05 . 00 


05 .00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ/ ದುರಸ್ಥಿ 
ಕಟ್ಟಡ ನಿರ್ಮಾಣ / ದುರಸ್ಥಿ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


7 . 


09 . 00 


ಪಿ.ಎಲ್. ಡಿ. ಬ್ಯಾಂಕ್, ಹಾವೇರಿ 
ಪಿ.ಎಲ್. ಡಿ. ಬ್ಯಾಂಕ್ , ಶಿಗ್ಗಾಂವ್ 
ಪ್ರಾ .ಕೃ . ಪ. ಸ.ಸಂಘ, ಕಂಚಿನೆಗಳೂರು, ಹಾನಗಲ್ ತಾ : 
ಪ್ರಾ .ಕೃ . ಪ.ಸ.ಸಂಘ, ಅರಳೇಶ್ವರ , ಹಾನಗಲ್ ತಾ : 
ಪ್ರಾಕೃ . ಪತ್ತಿನ ಸಹಕಾರ ಸಂಘ, ಕಾಗಿನೆಲೆ, ಬ್ಯಾಡಗಿ ಕ್ಷೇತ್ರ 
ಪ್ರಾ .ಕೃ .ಪತ್ತಿನ ಸಹಕಾರ ಸಂಘ, ಕುಮ್ಮೂರು, ಬ್ಯಾಡಗಿ ಕ್ಷೇತ್ರ 
ಪ್ರಾ .ಕೃ . ಪ.ಸಹಕಾರ ಸಂಘ, ಚಿಲ್ಲೂರುಬಡಿ, ಸವಣೂರು ತಾಲ್ಲೂಕು 

ಕೃ . ಪ.ಸ.ಸಂಘ, ಮಾಸೂರು, ಹಿರೇಕೆರೂರು ತಾ : 
9. ಕೃ . ಪ.ಸ. ಸಂ , ಕುಸನೂರು, ಹಾನಗಲ್ ತಾ : 
10. | ಪ್ರಾ .ಕೃ . ಪ. ಸಹಕಾರ ಸಂಘ, ಕುಂಚೂರು, ಹಿರೇಕೆರೂರು ತಾಲ್ಲೂಕು 
11 . ಮಾಳನಾಯಕನಹಳ್ಳಿ, ಕೃ . ಪ. ಸ.ಸಂಘ, ರಾಣಿಬೆನ್ನೂರು ತಾಲ್ಲೂಕು 
12 . ಬಸವೇಶ್ವರ ಸಹಕಾರಿ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ , ಶಿಗ್ಗಾಂವ್ 

ಒಟ್ಟು 
ಬಳ್ಳಾರಿ ಜಿಲ್ಲೆ 


05. 00 


07. 00 


05 . 00 


10 .00 


13. 00 


90 .00 


ಬಿಡುಗಡೆಯಾದ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಮೊತ್ತ 


10 . 00 


2 . 


1. | ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ ., ಕುಡುದರಹಾಳ್ , ಸಿರಗುಪ್ಪ ತಾ : 

ಬಳ್ಳಾರಿ ಜಿಲ್ಲೆ , ಮಾಗಳ ಗ್ರಾಮದಲ್ಲಿ ಬರುವ ವ್ಯ .ಸೇ . ಸ.ಸಂಘ 
3. | ವ್ಯಸೇ .ಸಹಕಾರ ಸಂಘ , ರೂಪನವಾಡಿ, ಬಳ್ಳಾರಿ ಜಿಲ್ಲೆ. 

ಒಟ್ಟು 
ರಾಯಚೂರು ಜಿಲ್ಲೆ 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


10 .00 


08. 00 


28. 00 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
10 . 00 


2 . 


| 


1. ಪ್ರಾ .ಕೃ . ಪ.ಸಹಕಾರ ಸಂಘ , ಹಾಲಾಪುರ, ಮಾನ್ವಿ ತಾಲ್ಲೂಕು 

ರಾಯಚೂರು ಟಿಎಪಿಸಿಎಂಎಸ್ 
( 3 | ಟಿ. ಎ. ಪಿ. ಸಿ. ಎಂ .ಎಸ್. ಸಿಂಧನೂರು 

ಒಟ್ಟು 
ವಿಜಯಪುರ ಜಿಲ್ಲೆ 


ಕಟ್ಟಡ ನಿರ್ಮಾಣ 
ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ 


05 . 00 


10.00 


25.00 


ಕ್ರಸಂ. 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


07 . 00 


ಶ್ರೀ ಬೀರಲಿಂಗೇಶ್ವರ ಕುರಿ ಸಾಕಾಣಿಕೆ ಹಾಗೂ ಉಣ್ಣೆ ಉತ್ಪಾದನಾ ಸಹಕಾರಿ ಸಂಘ 
ಶ್ರೀ ಅಮೋಘ ಸಿದ್ದೇಶ್ವರ ಕೃಷಿ ಪತ್ತಿನ ಸಹಕಾರಿ ಸಂಘ ನಿ., ಹೋರ್ತಿ ಗ್ರಾಮ 
ಪ್ರಾಕೃ. ಪತ್ತಿನ ಸಹಕಾರ ಬ್ಯಾಂಕ್ ನಿ., ಸಾಲೋಟಗಿ, ಇಂಡಿ ತಾ :, 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಗೋದಾಮು ದುರಸ್ಥಿ 


08 . 00 


3. 


05. 00 | 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 


೭೦೯ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


4 , 


ಸಭಾ ಭವನ ನಿರ್ಮಾಣ 


05 .00 


ನವೀಕರಣ 


08. 00 | 


05 . 00 


ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ, ಯರನಾಳ ಗ್ರಾಮ , ಬಸವನ ಬಾಗೇವಾಡಿ 
ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ, ನಿಡಗುಂದಿ ಗ್ರಾಮ , ಬಸವನ ಬಾಗೇವಾಡಿ 
ಪ್ರಾ .ಕೃ . ಪ. ಸಹಕಾರ ಸಂಘ, ದೇವಣಗಾಂವ, ಸಿಂಧಗಿ 

ಪ್ರಾ . ಕೃ . ಪ.ಸಹಕಾರ ಸಂಘ, ಯರಗಲ್ ಬಿಕೆ, ಸಿಂಧಗಿ ತಾ : 
8. | ಪ್ರಾ .ಕೃ . ಪ. ಸ. ಸಂ , ಬೋರಗಿ , ಸಿಂಧಗಿ 
9 . | ಪ್ರಾ .ಕೃ . ಪ. ಸ. ಸಂ , ಶರಣಸೋಮನಾಳ , ಬ . ಬಾಗೇವಾಡಿ ತಾ . 


05 .00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


05 .00 


07 . 00 | 


ಒಟ್ಟು 


55.00 


ಬಾಗಲಕೋಟೆ ಜಿಲ್ಲೆ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
05 .00 | 
08. 00 


ಕಟ್ಟಡ / ಗೋದಾಮು ನಿರ್ಮಾಣ 


2 . 


ಕಟ್ಟಡ / ಗೋದಾಮು ನಿರ್ಮಾಣ 


ಗೋದಾಮು ನಿರ್ಮಾಣ 


05 . 00 


4 . 


ಕಟ್ಟಡ / ಗೋದಾಮು ನಿರ್ಮಾಣ 


05.00 


1. ಪ್ರಾಕೃ . ಪತ್ತಿನ ಸಹಕಾರಿ ಬ್ಯಾಂಕ್, ಹರಕಲ್ಲ , ಬೀಳಗಿ, ಬಾಗಲಕೋಟೆ ತಾ : 

ಪಿ. ಎಲ್. ಡಿ. ಬ್ಯಾಂಕ್ , ಹುನಗುಂದ ತಾ : 
3 . ಪ್ರಾ .ಕೃ . ಪತ್ತಿನ ಸಹಕಾರಿ ಸಂಘ, ಕಂದಗಲ್ಲ, ಹುನಗುಂದ ತಾ : 

ಪ್ರಾ .ಕೃ . ಪತ್ತಿನ ಸಹಕಾರಿ ಸಂಘ ನಿ., ಧನ್ನೂರ, ಹುನಗುಂದ ತಾ : 
| ಕೃಷಿ ಪತ್ತಿನ ಸಹಕಾರಿ ಸಂಘ ನಿ., ಮುಗಳೊಳ್ಳಿ, ಬಾಗಲಕೋಟೆ| 

ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಮುರ್ನಾಳ , ಬಾಗಲಕೋಟೆ ತಾ : 
7. ಪ್ರಾ .ಕೃ . ಪ. ಸಹಕಾರ ಸಂಘ, ಉತ್ತೂರು, ಮುಧೋಳ ತಾಲ್ಲೂಕು 
8. | ಪ್ರಾ .ಕೃ . ಪ.ಸಹಕಾರ ಸಂಘ, ಮಂಟೂರ, ಮುಧೋಳ ತಾಲ್ಲೂಕು 


05 . 00 


ಕಟ್ಟಡ ನಿರ್ಮಾಣ 
ಗೋದಾಮು ನಿರ್ಮಾಣ 


6 . 


06. 00 


05. 00 


ಕಟ್ಟಡ ನಿರ್ಮಾಣ/ ದುರಸ್ಥಿ 
ಕಟ್ಟಡ ನಿರ್ಮಾಣ/ ದುರಸ್ಥಿ 


06 .00 , 


ಒಟ್ಟು 


45. 00 


ಬೆಳಗಾವಿ ಜಿಲ್ಲೆ 


ಕ್ರಸಂ. 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


1. 


ಪ್ರಾಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ , ಮುದಕವಿ, ರಾಮದುರ್ಗ ತಾ : 


ಗೋದಾಮು ನಿರ್ಮಾಣ 


07. 00 


2 . 


ಪ್ರಾ .ಕೃಷಿ ಪತ್ತಿನ ಸಹಕಾರಿ ಸಂಘ, ಗೊಡಚಿ, ರಾಮದುರ್ಗ ತಾ : 


ಗೋದಾಮು ನಿರ್ಮಾಣ 


07. 00 


3, 


05 . 00 


ಸುತ್ತುಗೋಡೆನಿರ್ಮಾಣ 
ಕಟ್ಟಡ ನಿರ್ಮಾಣ 


05. 00 | 


5 . 


ಗೋದಾಮು ನಿರ್ಮಾಣ 


07 . 00 


6 . 


09 . 00 


ಗೋದಾಮು ನಿರ್ಮಾಣ | 
ಗೋದಾಮು ನಿರ್ಮಾಣ 


10 .00 


ಕಟ್ಟಡ ನಿರ್ಮಾಣ 


05.00 


07. 00 


ಪ್ರಾ . ಕೃ . ಪ. ಸಹಕಾರ ಸಂಘ, ಬನ್ನೂರ, ರಾಮದುರ್ಗ ತಾ : 
4 . ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ, ರಾಂಪೂರ, ಚಿಕ್ಕೋಡಿ ತಾ : 

ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ , ಹಾರೋಗೇರಿ, ರಾಯಭಾಗ ತಾ : 
ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ, ಮುತನಾಳ, ಹುಕ್ಕೇರಿ ತಾ :, ಬೆಳಗಾವಿ 
ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ , ಯರಝರ್ವಿ ಗ್ರಾಮ , ಸವದತ್ತಿ ತಾ : 

ಶ್ರೀ ಮಲ್ಲಿಕಾರ್ಜುನ ಪ್ರಾ .ಕೃ . ಪತ್ತಿನ ಸಹಕಾರಿ ಸಂಘ ನಿ., ಆಡಿ, ನಿಪ್ಪಾಣಿ. 
9 . ಪಿ.ಎಲ್. ಡಿ. ಬ್ಯಾಂಕ್ ನಿ. ಸವದತ್ತಿ ತಾ : ಇದರ 
10. | ರೈತರ ಸೇವಾ ಸಹಕಾರಿ ಸಂಘ ನಿ., ಎಲಿಮುನ್ನೋಳಿ 

ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ, ಕಮಕೇರಿ, ರಾಮದುರ್ಗ ತಾ : 
12. | ಮಹಾಲಕ್ಷಿ ಪ್ರಾ .ಕೃ . ಪ. ಸ.ಸಂಘ, ಕಿಣಯೇ , ಬೆಳಗಾವಿ ತಾ : 
13, | ಪ್ರಾ .ಕೃ . ಪ.ಸ.ಸಂಘ , ನೇಸರಗಿ, ಬೈಲಹೊಂಗಲ ತಾ : 

ಪ್ರಾ .ಕೃ . ಪ. ಸ.ಸಂಘ, ಮೇಲಕಮರ್ಡಿ, ಬೈಲಹೊಂಗಲ ತಾ : 

ಪ್ರಾಕೃ. ಪತ್ತಿನ ಸಹಕಾರ ಸಂಘ ನಿಯಮಿತ, ಇಂಚಲ್ , ಸವದತ್ತಿ ತಾಲ್ಲೂಕು 
16 . | ಛತ್ರಪತಿ ಶಿವಾಜಿ ಪ್ರಾ .ಕೃ . ಪತ್ತಿನ ಸಹಕಾರ ಸಂಘ , ಮಾಂಗೂರ, ಚಿಕ್ಕೋಡಿ 


ಕಟ್ಟಡ ನಿರ್ಮಾಣ/ ದುರಸ್ಥಿ 
ಗೋದಾಮು ನಿರ್ಮಾಣ 


08. 00 | 


11. 


07.00 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


06 . 00 


ಗೋದಾಮು ನಿರ್ಮಾಣ 


05 . 00 


14 . 


05 . 00 


ಕಟ್ಟಡ ನಿರ್ಮಾಣ 
ಗೋದಾಮು ನಿರ್ಮಾಣ 


15. . 


07. 00 | 


ಕಟ್ಟಡ ನಿರ್ಮಾಣ 


06 . 00 


೭೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪, ೨೦೧೬ 


ಭಾಗ ೧ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


06 .00 


17. ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ, ಮಂಗಾವತಿ, ಚಿಕ್ಕೋಡಿ ತಾ : 
18. | ಜೆ. ಜಿ. ಕೋ - ಆಪರೇಟಿವ್ ಆಸ್ಪತ್ರೆ, ಘಟಪ್ರಭ , ಗೋಕಾಕ್ ತಾಲ್ಲೂಕು 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


12 . 00 , 


124 .00 


ಒಟ್ಟು 
ಕಲಬುರಗಿ ಜಿಲ್ಲೆ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
09 . 00 


2 . 


07 .00 


1. ಪ್ರಾ .ಕೃ . ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿ., ಆಳಂದ 
| ಪಿ.ಎಲ್. ಡಿ . ಬ್ಯಾಂಕ್, ಚಿಂಚೋಳಿ ತಾ : 
ಟಿಎಪಿಸಿಎಂಎಸ್ , ಚಿಂಚೋಳಿ 

ಪ್ರಾಕೃ . ಪ. ಸ.ಸಂಘ, ಕುಕ್ಕಂದ, ಸೇಡಂ ತಾಲ್ಲೂಕು 
5. | ಪ್ರಾ .ಕೃ . ಪ.ಸಹಕಾರ ಸಂಘ, ಮಾದನಹಿಪ್ಪರಗಾ, ಆಳಂದ ತಾಲ್ಲೂಕು 


ಕಟ್ಟಡ ದುರಸ್ತಿ 
ಕಟ್ಟಡ ನಿರ್ಮಾಣ 
ಕಟ್ಟಡ ದುರಸ್ತಿ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


07 .00 


4 . 


05 . 00 


05 .00 


33 .00 | 


ಯಾದಗಿರಿ ಜಿಲ್ಲೆ 


ಬಿಡುಗಡೆಯಾದ 


ಕ್ರಸಂ. 


ಸಂಸ್ಥೆಯ ಹೆಸರು 


ಉದ್ದೇಶ 


ಮೊತ್ತ 


04.00 


10 .00 


1. ಕೃಷಿ ಪತ್ತಿನ ಸಹಕಾರ ಸಂಘ, ದೇವತ್ಕಲ್ ಗ್ರಾಮ , ಸುರಪೂರ ತಾ : 
2 . ವ್ಯ .ಸೇ .ಸ . ಸಂ . ವಿ . ಕಂದಳ್ಳಿ, ಶಹಾಪೂರ ತಾ : 

ವ್ಯ . ಸೇ . ಸ.ಸಂಘ ನಿ ., ಹಾಲಗೇರ ಶಹಾಪೂರ ತಾ : 
ವಿಎಸ್‌ಎಸ್‌ಎನ್ ರಸ್ಕಾಪುರ, ಶಹಾಪೂರ ತಾ : 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


05 .00 


10 .00 


ಒಟ್ಟು 


29.00 


ಗದಗ ಜಿಲ್ಲೆ 


ಕ್ರಸಂ. 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
07. 00 


1. 


07.00 


06. 00 | 


08 . 00 


೧|೧|+|6|6| 


ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ, ಹಿರೇವಡ್ಡಟ್ಟಿ, ರೋಣ ತಾ : 
ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ, ರೋಣ ಶಹರ, ರೋಣ ತಾ : 
ಹುಣಸಿಕಟ್ಟಿ ಸಹಕಾರಿ ವ್ಯವಸಾಯ ಸೇವಾ ಬ್ಯಾಂಕ್ , ನರಗುಂದ ತಾ : 
ಪ್ರಾ .ಕೃ . ಪ. ಸಹಕಾರ ಸಂಘ , ಲಕ್ಷೇಶ್ವರ , ಶಿರಹಟ್ಟಿ 
ಪ್ರಾ .ಕೃ . ಪ.ಸಹಕಾರ ಸಂಘ , ಹಮ್ಮಗಿ, ಮುಂಡರಗಿ ತಾ : 
ಖಾನಾಪೂರ- ಗಂಗಾಪೂರ ಪ್ರಾ .ಕೃ . ಪ.ಸಹಕಾರಿ ಸಂಘ, ನರಗುಂದ ತಾ : 
ಪ್ರಾ .ಕೃ . ಪ. ಸಹಕಾರ ಸಂಘ, ಶಿರೋಳ, ಗದಗ ತಾ : 
ಕೃ . ಪ. ಸ.ಸಂಘ, ಸೊರಟೂರು, ಗದಗ ತಾ : 
ಕೃ . ಪ.ಸ. ಸಂಘ , ಅಡರಕಟ್ಟಿ, ಗದಗ ತಾಲ್ಲೂಕು 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಗೋದಾಮು ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


05 . 00 | 


06.00 


06.00 


|ಹ| 


05 . 00 


9. 


06 . 00 | 


ಒಟ್ಟು 


56.00 


ಧಾರವಾಡ ಜಿಲ್ಲೆ 


ಕ್ರಸಂ. 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


10 . 00 | 


1 . 

ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಉಣಕಲ್, ಹುಬ್ಬಳ್ಳಿ ತಾ : 
2 . ವಿ.ಎಸ್ .ಎಸ್.ಎನ್. ನಾಗಶೆಟ್ಟಿಕೊಪ್ಪ, ಹುಬ್ಬಳ್ಳಿ ತಾಲ್ಲೂಕು 
3. | ಪ್ರಾ .ಕೃಷಿ ಪತ್ತಿನ ಸಹಕಾರ ಸಂಘ ನಿ., ಕುಬಿಹಾಳ ಗ್ರಾಮ 


ಕಟ್ಟಡ/ಗೋದಾಮು ನಿರ್ಮಾಣ 

ಕಟ್ಟಡ ನಿರ್ಮಾಣ 
ಗೋದಾಮು ನಿರ್ಮಾಣ 


08. 00 


09 .00 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪ , ೨೦೧೬ 


೭೧೧ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
05.00 


4 , 


10 .00 


6 . 


ಪ್ರಾ .ಕೃ . ಪ.ಸಹಕಾರ ಸಂಘ, ದೇವನೂರು, ಕುಂದಗೋಳಕ್ಷೇತ್ರ 
ಹಳೇ ಹುಬ್ಬಳ್ಳಿ - ಪ್ರಾ .ಕೃ . ಪ. ಸ. ಸಂಘ 
ಪ್ರಾ .ಕೃ . ಪ. ಸ. ಸಂ , ಅಮರಗೋಳ, ಹುಬ್ಬಳ್ಳಿ ಧಾರವಾಡ 
ಪ್ರಾ .ಕೃ . ಪ. ಸ. ಸಂ , ಸಂಗಮೇಶ್ವರ , ಕಲಘಟಗಿ ತಾ : 
ಪ್ರಾಕೃ. ಪ.ಸ. ಸಂ , ಸೂರಶೆಟ್ಟಿಕೊಪ್ಪ, ಕಲಘಟಗಿ ತಾ : 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


05 . 00 


05 . 00 | 


8. 


05 . 00 


ಒಟ್ಟು 


57. 00 


ಕೊಪ್ಪಳ ಜಿಲ್ಲೆ 


ಬಿಡುಗಡೆಯಾದ 


ಕ್ರ. ಸಂ . 


ಸಂಸ್ಥೆಯ ಹೆಸರು 


ಉದ್ದೇಶ 


ಮೊತ್ತ 


1. 


ತಳಕಲ್ ಕೃಷಿ ಪತ್ತಿನ ಸಹಕಾರ ಸಂಘ, ಯಲಬುರ್ಗಾ ತಾ : 


08.00 | 


15 . 00 | 


ಟಿಎಪಿಸಿಎಂಎಸ್, ಕುಷ್ಟಗಿ ತಾಲ್ಲೂಕು 
3. | ಕೃಷಿ ಪತ್ತಿನ ಸಹಕಾರ ಸಂಘ , ಬೆನ್ನೂರು, ಗಂಗಾವತಿ ತಾ :, ಕನಕಗಿರಿ ಕ್ಷೇತ್ರ 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


10. 00 


| ಪಿ . ಎಲ್. ಡಿ . ಬ್ಯಾಂಕ್ , ಯಲಬುರ್ಗಾ 


12 . 00 


45.00 


ಒಟ್ಟು 
ಮೈಸೂರು ಜಿಲ್ಲೆ 


ಕ್ರ. ಸಂ . 


ಕಾಮಗಾರಿಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 


20. 00 


10 .00 


1. ಕುಂಬೇಶ್ವರ ಕುಂಬಾರರ ಸಹಕಾರ ಸಂಘ, ಮೈಸೂರು ಕಟ್ಟಡ ನಿರ್ಮಾಣ 
2. | ಪ್ರಾ .ಕೃ . ಪ.ಸ. ಸಂಘ, ಬಾರ್ವಿ , ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ 

ಪ್ರಾ .ಕೃ . ಪ. ಸ.ಸಂಘ, ಕಣಗಾಲು, ಪಿರಿಯಾಪಟ್ಟಣ ತಾಲ್ಲೂಕು, ಮೈಸೂರು ಜಿಲ್ಲೆ 
ಕೆ .ಆರ್. ನಗರ , ಟಿಎಪಿಸಿಎಂಎಸ್ 


3 . 


08.00 


05. 00 


ಪ್ರಾ .ಕೃ . ಪ. ಸಹಕಾರ ಸಂಘ ನಿ , ಕಟ್ಟೆಮರಳವಾಡಿ, ಹುಣಸೂರು 


08.00 


6 , 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ದುರಸ್ಥಿ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


05 . 00 


04. 00 


06. 00 


ಕೃ . ಪ. ಸಹಕಾರ ಸಂಘ, ತಿಷ್ಟೂರು, ಕೆ. ಆರ್. ನಗರ 
ಹೆಚ್ . ಡಿ. 

ಕೋಟೆ ತಾಲ್ಲೂಕು, ಪ್ರಾ .ಕೃ . ಪ. ಸ. ಸಂ . ನಾಗನಹಳ್ಳಿ 
8. | ವ್ಯ .ಸೇವಾ ಸಹಕಾರ ಸಂಘ ನಿ, ರತ್ನಾಪುರಿ , ಹುಣಸೂರು 

ವ್ಯ . ಸೇ .ಸಹಕಾರ ಸಂಘ, ಚನ್ನಂಗೆರೆ, ಕೆ. ಆರ್. ನಗರ ತಾಲ್ಲೂಕು 

ಪ್ರಾ .ಕೃ . ಪತ್ತಿನ ಸಹಕಾರ, ಗರ್ಣೇಶ್ವರಿ , ವರುಣಾ ಕ್ಷೇತ್ರ 
11. ಪ್ರಾ .ಕೃ . ಪ.ಸಹಕಾರ ಸಂಘ , ಯಾಚೇನಹಳ್ಳಿ, ಬನ್ನೂರು ಹೋಬಳಿ, ಟಿ. ನರಸೀಪುರ ತಾಲ್ಲೂಕು 

ಒಟ್ಟು 
ಬೀದರ್ ಜಿಲ್ಲೆ 


05 . 00 


10 . | 


07.00 


14 . 00 | 


92 . 00 


ಬಿಡುಗಡೆಯಾದ 


ಕ್ರ. ಸಂ . 


ಕಾಮಗಾರಿಯ ಹೆಸರು 


ಉದ್ದೇಶ 


ಮೊತ್ತ 


ಕಟ್ಟಡ ದುರಸ್ಥಿ 


06. 00 , 


ಗೋದಾಮು ನಿರ್ಮಾಣ 


08.00 


1. ಪಟ್ಟಣ ಪ್ರಾ .ಕೃ .ಪ. ಸ. ಬ್ಯಾಂಕ್ , ಹುಮನಾಬಾದ್ 

ಕೃಪ. ಸ. ಸಂ . ದುಮ್ಮನಸೂರ್, ಹುಮನಾಬಾದ್ ತಾ : 

ಪ್ರಾ.ಕೃ .ಪ.ಸ. ಸಂ . ಭಾಲ್ಕಿ, ಬೀದರ್ ಜಿಲ್ಲೆ 
4, | ತಾಲ್ಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘ, ಭಾಲ್ಕಿ 


ಕಟ್ಟಡ ನಿರ್ಮಾಣ 


08 . 00 


ಗೋದಾಮು ನಿರ್ಮಾಣ 


10 .00 


ಒಟ್ಟು 


32. 00 | 


R .N .I. No. KARBIL /2001/47147 POSTAL REGN. No . RNP/KA /BGS/2202/ 2014- 16 
Licensed to post without prepayment WPP No . 297 
೭೧೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್ ೪, ೨೦೧೬ 
ಕೋಲಾರ ಜಿಲ್ಲೆ 


ಭಾಗ ೧ 


ಕ್ರಸಂ. 


ಕಾಮಗಾರಿಯ ಹೆಸರು 


ಉದ್ದೇಶ 


ಬಿಡುಗಡೆಯಾದ 

ಮೊತ್ತ 
10. 00 


1. 


ಪ್ರಾ .ಕೃ . ಪ. ಸ. ಸಂ . ಅಡ್ಡಗಲ್, ಶ್ರೀನಿವಾಸಪುರ ತಾ : 

ಪ್ರಾಕೃ . ಪ. ಸ. ಸಂ . ಮುದಿಮುಡುಗು, ಶ್ರೀನಿವಾಸಪುರ ತಾ : 
3. | ದಿನ್ನಹಳ್ಳಿ, ವ್ಯವಸಾಯ ಸೇವಾ ಸಹಕಾರ ಸಂಘ, ಮಾಲೂರು ತಾ : 


2 . 


ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 
ಕಟ್ಟಡ ನಿರ್ಮಾಣ 


08 .00 


08.00 


ಒಟ್ಟು 


26. 00 | 


P . R . 343 
SC - 50 


ಎಂ . ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ 

ಸಹಕಾರ ಇಲಾಖೆ 


ವಸತಿ ಸಚಿವಾಲಯ 
ವಿಷಯ : ಕರ್ನಾಟಕ ನಾಗರಿಕ ಸೇವಾ ( ಸಿ. ಸಿ. ಎ) ನಿಯಮಾವಳಿ, 1957ರ ನಿಯಮ 14( ಎ) ರನ್ವಯ ಇಲಾಖಾ ವಿಚಾರಣೆಯನ್ನು 

ಲೋಕಾಯುಕ್ತಕ್ಕೆ ವಹಿಸುವ ಬಗ್ಗೆ . 
ಓದಲಾಗಿದೆ : ಸಹಾಯಕ ನಿಬಂಧಕರು, ಕಾನೂನು ಅಭಿಪ್ರಾಯ - 1( ಪ್ರಭಾರ), ಕರ್ನಾಟಕ ಲೋಕಾಯುಕ, ಬೆಂಗಳೂರು ಇವರ ಅರೆ 

ಸರ್ಕಾರಿ ಪತ್ರ ಸಂಖ್ಯೆ : Compt/Uplok/BGM /1118/2012/ARLO-1 & Compt/ Uplok/BGM/1119 /2012/ARLO-1, 

dated: 14/15 - 03- 2016 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದೊಂದಿಗೆ ಸ್ವೀಕೃತವಾದ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಉಪ ಲೋಕಾಯುಕ್ತ - 1 ಇವರ ವರದಿಯಲ್ಲಿ, 
ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ವಿದ್ಯಾರಣ್ಯನಗರದ ಗದಗ ರಸ್ತೆಯಲ್ಲಿನ ಮನೆ ಸಂ . 683/ ಬಿಯಲ್ಲಿ ವಾಸವಿರುವ ಶ್ರೀಮತಿ ಪ್ರಮೀಳಮ್ಮ ಕೊಠಾರಿ, ಕೋಂ 
ಪುಲ್ಲಯ್ಯ ಕೊಠಾರಿ ಮತ್ತು ಮಂಟೂರು ರಸ್ತೆ ಅಂಬೇಡ್ಕರ್ ಕಾಲೋನಿ ನಿವಾಸಿಯಾದ ಶ್ರೀ ರಂಗನಾಯ್ಕ ಟಪ್ಪಲ ಬಿನ್ ರಾಮಾಂಜನೇಯಲು ಇವರು 
ನೀಡಿದ ದೂರನ್ನು ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯ ಕಲಂ , 9ರಡಿಯಲ್ಲಿ ಹಣ ದುರುಪಯೋಗದ ದೂರಿನ ತನಿಖೆಯನ್ನು ಕೈಗೊಂಡು ವರದಿಯನ್ನು 
ಸಲ್ಲಿಸುವಂತೆ ಧಾರವಾಡ ಜಿಲ್ಲೆಯ ಕರ್ನಾಟಕ ಲೋಕಾಯುಕ್ತ ಆರಕ್ಷಕ ಉಪಾಧೀಕ್ಷಕರನ್ನು ಕೇಳಲಾಗಿರುವಂತೆ ಅವರು ನೀಡಿರುವ ತನಿಖಾ ವರದಿಯನ್ನು 
ಪರಿಶೀಲಿಸಲಾಗಿ, 1. ಶ್ರೀ ಬಿ .ಎಸ್.ಶಂಭುಲಿಂಗಪ್ಪ , ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 2 . ಶ್ರೀ ಹೆಚ್ . ಬಿ . ಸುಧೀರ್‌, ಕಾರ್ಯಪಾಲಕ 
ಅಭಿಯಂತರರು, ಮತ್ತು 3. ಶ್ರೀ ಎಸ್. ಜಿ. ಪದ್ಮನಾಭ, ಕಾರ್ಯಪಾಲಕ ಅಭಿಯಂತರರು ಇವರುಗಳು ಸಾರ್ವಜನಿಕ / ಸರ್ಕಾರಿ ನೌಕರರಾಗಿ ಪರಿಪೂರ್ಣ 
ಪ್ರಮಾಣಿಕತೆ, ಸಂಪೂರ್ಣ ಕರ್ತವ್ಯ ನಿಷ್ಠತೆ ಮತ್ತು ಸಾರ್ವಜನಿಕ/ ಸರ್ಕಾರಿ ಸೇವಕರಿಗೆ ತರವಲ್ಲದ ರೀತಿಯಲ್ಲಿ ನಡೆದುಕೊಂಡು ಕರ್ನಾಟಕ ನಾಗರಿಕ ಸೇವಾ 
( ನಡತೆ) ನಿಯಮಾವಳಿ, 1966ರ ನಿಯಮ 3(1)ರ ಅಡಿಯಲ್ಲಿ ದುರ್ನಡತೆ/ ದುರ್ವತ್ರನೆ ಎಸಗಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ 
ಸದರಿಯವರ ವಿರುದ್ಧ ಇಲಾಖಾ ವಿಚಾಣೆಯನ್ನು ಕೈಗೊಳ್ಳಲು ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 
1957ರ ನಿಯಮ 14( ಎ) ರಡಿ ಲೋಕಾಯುಕ್ತ ಸಂಸ್ಥೆಗೆ ವಹಿಸುವಂತೆ ಉಪ ಲೋಕಾಯುಕ್ತ - 1 ಇವರು ಕೋರಿರುತ್ತಾರೆ . 

ಅದರಂತೆ ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಬಗ್ಗೆ ವಿವರವಾದ ವಿಚಾರಣೆ ನಡೆಸಲು ಮೇಲ್ಕಂಡ ನಿಯಮಗಳ ಅಡಿ 
ಲೋಕಾಯುಕ್ತಕ್ಕೆ ವಹಿಸಲು ನಿರ್ಣಯಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ವಇ 10 ಕೊಮಂಸೇ 2016, ಬೆಂಗಳೂರು, ದಿನಾಂಕ: 26 - 04 - 2016. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 1. ಶ್ರೀ ಬಿ.ಎಸ್.ಶಂಭುಲಿಂಗಪ್ಪ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 2. ಶ್ರೀ 
ಹೆಚ್. ಬಿ . ಸುಧೀರ್, ಕಾರ್ಯಪಾಲಕ ಅಭಿಯಂತರರು, ಮತ್ತು 3 ಶ್ರೀ ಎಸ್. ಜಿ . ಪದ್ಮನಾಭ, ಕಾರ್ಯಪಾಲಕ ಅಭಿಯಂತರರು ( ಪ್ರಸ್ತುತ ಎಲ್ಲರೂ ಬೆಂಗಳೂರು 
ಕಛೇರಿ) ಇವರುಗಳ ವಿರುದ್ದ ಹಣ ದುರುಪಯೋಗ, ಕರ್ತವ್ಯಲೋಪ, ದುರ್ವತ್ರನೆಗಳ ಆರೋಪಗಳಿಗೆ ಸಂಬಂಧಿಸಿದಂತೆ, ಇಲಾಖಾ ವಿಚಾರಣೆಯನ್ನು 
ಕೈಗೊಳ್ಳಲು ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 14( ಎ) ರನ್ವಯ ಪ್ರಕರಣವನ್ನು 
ಮಾನ್ಯ ಉಪ ಲೋಕಾಯುಕ್ತ -1 ಇವರಿಗೆ ವಹಿಸಿ ಆದೇಶಿಸಿದೆ. 
P. R. 344 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
Sc - 50 

ಸಮೀರ್ ಮಡಿಮನ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 

ವಸತಿ ಇಲಾಖೆ. 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


